ಸಚಾ ದೀನ್‌ 


ಭಾಗ-3 
(ಮಕ್ಕಳೆ ಧಾರ್ಮಿಕ ವಿದ್ಯಾಭ್ಯಾಸದ ಸಮಗ್ರ ಕೈಪಡಿ) 


ಲೇಖಕರು 
ಮುಹಮ್ಮದ್‌ ಯೂಸುಫ್‌ ಇಸ್ಲಾಹೀ 
ಅನುವಾದಕರು 
ಮುಹಮ್ಮದ್‌ ಅಶ್ರಫ್‌ 


ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


ಪ್ರಕಾಶರಮಾತು 


0)0 7 


ಭಾಗ-3ನ್ನು ವಾಚಕರ ಮುಂದಿಡಲು ಸಂತೋಷ ಪಡುತ್ತೇವೆ.‏ م7ۃ 
ಪ್ರಾಥಮಿಕ ಶಾಲೆಗಳ ಹಾಗೂ ಮದ್ರಸದ ವಿದ್ಯಾರ್ಥಿಗಳಿಗೆ ಸರಳ ಕನ್ನಡ ಭಾಷೆಯಲ್ಲಿ‏ 
ಧಾರ್ಮಿಕ ಪಾಠಗಳನ್ನು ಕಲಿಸುವ ಉದ್ದೇಶದಿಂದ ತಯಾರಿಸಲಾದ ಪಠ್ಕಪದ್ಧತಿಗನುಸಾರ‏ 
ರಚಿಸಿದ ಪುಸ್ತಕವಿದು. ಉರ್ದು ಭಾಷೆಯಲ್ಲಿ ಇದರ ಪ್ರಥಮ ಮತ್ತು ದ್ವಿತೀಯ‏ 
ಹುಸೆನ್‌ ದೆಹಲಿ,‏ ہہ ಭಾಗವನ್ನು ಪ್ರಖ್ಯಾತ ಶಿಕ್ಷಣ ತಜ್ಞ ದಿ] ಮೌಲಾನಾ‏ 
ಅವರು ರಚಿಸಿದ್ದರೆ, ತೃತೀಯ ಮತ್ತು ಚತುರ್ಥ ಭಾಗವನ್ನು ಉಪಭೂಖಂಡದ‏ 
ಮೇರು ವಿದ್ವಾಂಸರಾಗಿರುವ ಮೌ] ಮುಹಮ್ಮದ್‌ ಯೂಸುಫ್‌ ಇಸ್ಲಾಹಿಯವರು‏ 
ರಚಿಸಿದ್ದಾರೆ.‏ 

ಈ ಪುಸ್ತಕದಲ್ಲಿ ಇಸ್ಲಾಮಿನ ಆರಾಧನಾ ಕರ್ಮಗಳು, ಶಿಷ್ಟಾಚಾರಗಳು ಹಾಗೂ 
ಗತ ಪ್ರವಾದಿಗಳ ಮತ್ತು ಸಹಾಬಿಗಳೆ ಕೆಲವು ಘಟನೆಗಳನ್ನು ಸಂಕ್ಲಿಪ್ತವಾಗಿ 
ಅಳವಡಿಸಲಾಗಿದೆ. ಈ ಪುಸ್ತಕವನ್ನು ಈಗಾಗಲೇ ಕರಾವಳಿ ಪ್ರದೇಶದ ಕೆಲವು 
ಮದ್ರಸಗಳಲ್ಲಿ ಪಠೈಪದ್ಧತಿಯಲ್ಲಿ ಸೇರಿಸಲಾಗಿದ್ದು, ಕನ್ನಡದಲ್ಲೇ ಬೋಧಿಸಲಾಗುತ್ತದೆ. 
ವದ್ಯಾರ್ಥಿಗಳೆಂಬಂತೆ ಇತರರಿಗೂ ಇದು ಉಪಯುಕ್ತವಾಗಿದೆ. 

ಕನ್ನಡ ಭಾಷೆಯಲ್ಲಿ ಕಲಿಕೆಯು ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಮುಸ್ಲಿಮ್‌ 
ಮಕ್ಕಳಿಗೂ ಧಾರ್ಮಿಕ ಪಾಠವನ್ನು ಕನ್ನಡ ಭಾಷೆಯಲ್ಲಿ ಕೊಡುವುದು ಅನಿವಾರ್ಯವಾಗಿ 
ಬಿಟ್ಟಿದೆ. ಎಲ್ಲ ಮದ್ರಸಾಗಳಲ್ಲೂ ಈ ಪಠ್ಯಪದ್ಧತಿಯನ್ನು ಅಳವಡಿಸಿದರೆ ಉತ್ತಮವೆಂದು 
ನಾವು ಭಾವಿಸುತ್ತೇವೆ. ಈ ಪುಸ್ತಕವು ವಿದ್ಯಾರ್ಥಿಗಳಿಗೂ ಇತರರಿಗೂ 
ಪ್ರಯೋಜನಕಾರಿಯಾಗಲೆಂದು ಹಾರೈಸುತ್ತೇವೆ. 


- ಶಾಂತಿ ಪ್ರಕಾಶನ 


ಅಲ್ಲಾಹನಿಗೆ ಕೃತಜ್ಞತೆ 


ಈಮಾನೆ ಮುಜ್ಮಲ್‌ 

ಈಮಾನೆ ಮುಫಸ್ಸಲ್‌ 

ಕರ್ಮಶಾಸ್ತ್ರೀಯ ಪಾರಿಭಾಷಿಕಗಳು 
ತಹಾರತ್‌ 

ನಮಾರು್‌ನ ಪಾರಿಭಾಷಿಕಗಳು 
ಜಮಾಅತ್‌ (ಸಾಮೂಹಿಕ) ನಮಾರು್‌ 
ಮುಕ್ತದೀಯ ವಿಧಿಗಳು (ನಿಯಮಗಳು) 
ವಿತ್ರ್‌ ನಮಾರು್‌ 

' ಉಪವಾಸವ್ರತ 

ಹಕ್ಕು ಬಾಧ್ಯತೆಗಳು ಮತ್ತು ಶಿಷ್ಟಾಚಾರಗಳು 
ಪ್ರವಾದಿ ಮುಹಮ್ಮದ್‌ (ಸ) 

ಪಾವನ ಮಾತೆಯರು 

ಪ್ರವಾದಿ ಪುತ್ರಿ ಹರ್ರುತ್‌ ಫಾತಿಮಾ (ರ) 
ಸ್ವರ್ಗದ ಸುವಾರ್ತೆ ಪಡೆದವರು 
ಪ್ರವಾದಿಗಳ ಚರಿತ್ರೆ 


ಕೆಲವುಸಣ್ಣ ಅಧ್ಯಾಯಗಳು 


ಅಲ್ಲಾಹನಿಗೆ ಕೃತಜ್ಞತೆ 


ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿದನು. ಅವನೇ ನಮ್ಮ ಎಲ್ಲ ಅಗತ್ಯಗಳನ್ನು 
ಹರೈಸುತ್ತಾನೆ. ಸರ್ವ ಸ್ತುತಿ-ಸ್ಲೋತ್ರಗಳೂ ಆತನಿಗೇ ಮೊಸಲು. ನಾವು ಆತನಿಗೆ ಮಾತ್ರ 
'ತಜ್ಞತೆಗಳನ್ನರ್ಪಿಸುತ್ತೇವೆ. ಅವನ ಗುಣಗಾನ ಮಾಡುತ್ತೇವೆ. ಅವನು ಪರಮ ದಯಾಮಯನೂ 
ರುಣಾನಿಧಿಯೂ ಆಗಿದ್ದಾನೆ. ಅವನ ದಯೆಗೆ ಯಾವುದೇ ಮೇರೆಯಿಲ್ಲ. ನಾವು ಏನೂ 
5ಗಿರದಂತಹ ಒಂದು ಕಾಲವಿತ್ತು. ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿದನು. ನಮಗೆ ಉತ್ತಮವಾದ 
ಸೇಹವನ್ನು ನೀಡಿದನು. ವಿಶಿಷ್ಟವಾದ ಸಾಮರ್ಥ್ಯಗಳನ್ನು ದಯಪಾಲಿಸಿದನು. ಆಲೋಚಿಸುವ, 
ಗೋಡುವ, ಮಾತನಾಡುವ ಇತ್ಯಾದಿ ಶಕ್ತಿಗಳನ್ನು ನೀಡಿದನು. ಅವನು ಬಯಸಿದರೆ ನಮಗೆ 
ನನ್ನೂ ಕೊಡದಿರಬಹುದಿತ್ತು. ಆತನು ನಮ್ಮನ್ನು ಹುಳು-ಕೀಟಗಳನ್ನಾಗಿ ಸೃಷ್ಟಿಸಬಹುದಿತ್ತು. 
ಲ್ಲು-ಮರಗಳನ್ನಾಗಿಯೂ ಮಾಡಬಹುದಿತ್ತು. ಆಗ ನಾವು ಏನನ್ನೂ ಮಾಡುವಂತಿರಲಿಲ್ಲ. 
5ದರೆ ಆತನ ಮಹಾ ಅನುಗ್ರಹ. ನಮ್ಮನ್ನು ಮಾನವರನ್ನಾಗಿ ಸೃಷ್ಟಿಸಿದನು. ಅಲ್ಲಾಹನ 
اف‎ ಸರ್ವ ಶ್ರೇಷ್ಠ ಸ್ಥಾನ ಮಾನವನಿಗಿದೆ. ಅವನು ನಮ್ಮನ್ನು ಮಾನವರನ್ನಾಗಿ ಸೃಷ್ಟಿಸಿ 
'ಮಗೆ ಅತ್ಯುನ್ನತ ಸ್ಥಾನಮಾನವನ್ನು ದಯಪಾಲಿಸಿರುವನು. 

ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿರುವುದು ಮಾತ್ರವಲ್ಲ, ನಮಗೆ ಅಗತ್ಯವಿರುವಂತಹ 
ಲ್ಲಾ ವಸ್ತುಗಳನ್ನೂ ದಯಪಾಲಿಸಿದ್ದಾನೆ. ಉಸಿರಾಡಲು ಗಾಳಿ, ಬಾಯಾರಿಕೆ ನೀಗಿಸಲು ನೀರು 
ಸುತ್ತು ಹಸಿವನ್ನು ಇಂಗಿಸಲು ಆಹಾರ ನೀಡಿದನು. ತರತರದ ಗಿಡ-ಮರಗಳನ್ನು ಬೆಳೆಸಿದನು. 
ಸವುಗಳಲ್ಲಿ ಫಲ ಪುಷ್ಪಗಳನ್ನು ಉಂಟುಮಾಡಿದನು. ವಾಸಿಸಲು ಮನೆ ಮತ್ತು ಅದರಲ್ಲಿ 
ವಶ್ಯಕ ವಸ್ತುಗಳನ್ನು ನೀಡಿದನು. ಉತ್ತಮ ಮಾತಾ-ಪಿತರನ್ನು ನೀಡಿದನು. ಅವರ 
ಸಿದೆಯಗಳಲ್ಲಿ ನಮಗಾಗಿ ಪ್ರೀತಿ-ವಾತ್ಸಲ್ಕವನ್ನಿರಿಸಿದನು. ಒಟ್ಟಿನಲ್ಲಿ ನಮಗೆ ಅಗತ್ಯವಿರುವಂತಹ 
»ಲ್ಲ ವಸ್ತುಗಳನ್ನೂ ನಮಗೆ ದಯಪಾಲಿಸಿರುವನು. 

ಅಲ್ಲಾಹನು ನಮಗೆ ನೋಡಲು ಕಣ್ಣುಗಳನ್ನು ಕೊಟ್ಟನು. ಅಲೋಚಿಸಲು ಮಿದುಳನ್ನು 
ೂಟ್ಟಿನು. ಕೆಲಸ ಮಾಡಲು ಕೈಗಳನ್ನೂ ನಡೆಯಲು ಕಾಲುಗಳನ್ನೂ ಕೊಟ್ಟನು. ಒಂದು 
1:9 ನಮಗೆ ಕಣ್ಣುಗಳನ್ನು ಕೊಡದಿರುತ್ತಿದ್ದರೆ ನಾವು ಏನನ್ನೂ ನೋಡಲು ಸಾಧ್ಯವಿರುತ್ತಿರಲಿಲ್ಲ. 
ಖದುಳಿಲ್ಲದಿರುತ್ತಿದ್ದರೆ ಆಲೋಚಿಸುವಂತೆಯೂ ಇರಲಿಲ್ಲ. ಕೈ-ಕಾಲುಗಳಿಲ್ಲದಿರುತ್ತಿದ್ದರೆ ನಾವು 
ನನ್ನೂ ಮಾಡುವಂತಿರಲಿಲ್ಲ. ಒಂದು ವೇಳೆ ಅಲ್ಲಾಹನು ನಮ್ಮಿಂದ ಕೋಪಗೊಂಡು ಈ 
ہد‎ ಅನುಗ್ರಹಗಳನ್ನು ನಮ್ಮಿಂದ ಕಸಿದರೆ, ಬೇರಾರೂ ನಮಗೆ ಆ ಅನುಗ್ರಹಗಳನ್ನು 
£ಡಲಾರರು. ಅಲ್ಲಾಹನೇ ನಮಗೆ ಒಳಿತು-ಕೆಡುಕುಗಳ ವಿವೇಚನೆಯನ್ನು ನೀಡಿದನು. ಲಾಭ- 


8 ಸಚ್ಚಾ ದೀ 
ನಷ್ಟಗಳ ಪರಿಚಯ ಮಾಡಿಸಿರುವನು. ನಾವು ಅಲ್ಲಾಹನಿಗೆ ಕೃತಜ್ಞರಾಗಿರಬೇಕೆ 
ಉದ್ದೇಶಕ್ಕಾಗಿಯೇ ಅವನು ನಮಗೆ ಈ ಎಲ್ಲ ಸಾಮರ್ಥ್ಯಗಳನ್ನು ದಯಪಾಲಿಸಿರುವನ 

ಒಂದು ದಿನ ಅಲ್ಲಾಹನು ನಮ್ಮಿಂದ ಈ ಎಲ್ಲ ಅನುಗ್ರಹಗಳೆ ಲೆಕ್ಕಾಚ 
ಪಡೆಯಲಿರುವನು. ನಾವು ಅವುಗಳನ್ನು ಅಲ್ಲಾಹನ ಇಚ್ಛಿಯಂತೆ ಉಪಯೋಗಿಸಿದ್ದೇವೆ 
ಅಥವಾ ನಮಗೆ ಮನಬಂದಂತೆ ಬಳಸಿದ್ದೇವೋ ಎಂಬುದನ್ನು ನೋಡುವನು. ಅಂಃ 
ಅಲ್ಲಾಹನು ನ್ಯಾಯಪಾಲನೆ ಮಾಡುವನು. ಅದು ಪ್ರತಿಫಲ ಮತ್ತು ನ್ಯಾಯದ ದಿನವಾಗಿರುವುರ 
ಅಂದು ಸಜ್ಜನರು ಸಂತೋಷದಿಂದ ಬಹುಮಾನಗಳನ್ನು ಪಡೆಯುವರು ಮತ್ತು ಆಜ್ಞೋಲ್ಲಂಘಕ 
ವ್ಯಥೆ ಪಡುವರು. ಸಜ್ಜನರನ್ನು ಅಲ್ಲಾಹನು ಸ್ವರ್ಗಕ್ಕೆ ಪ್ರವೇಶಗೊಳಿಸುವನು. ಏಕೆಂದರೆ ಅವ 
ಅಲ್ಲಾಹನ ಇಚ್ಛೆಯಂತೆ ಬಾಳಿದ್ದರು. ಅವನು ತೋರಿಸಿದ ನೇರಮಾರ್ಗದಲ್ಲಿ ನಡೆದಿದ್ದ 
ಮತ್ತು ಅವನಿಗೆ ವಿಧೇಯರಾಗಿದ್ದರು. 

ಓ ಅಲ್ಲಾಹ್‌! ನಾವು ನಿನಗೆ ಮಾತ್ರ ದಾಸ್ಕ ಆರಾಧನೆ ಮಾಡುತ್ತೇವೆ. ನಿನ್ನ ಆರಾಜ 
ಮಾಡಲು ಮತ್ತು ನೀನು ತೋರಿದ ಮಾರ್ಗದಲ್ಲಿ ನಡೆಯುವಂತಾಗಲು ನಿನ್ನಿಂದ ಮಾ 
ಸಹಾಯ ಬೇಡುತ್ತೇವೆ. ಓ ಅಲ್ಲಾಹ್‌! ನಮಗೆ ನಿನ್ನ ನೇರ ಮಾರ್ಗವನ್ನು ತೋರಿಸು ಮಃ 
ಅದರಲ್ಲೇ ನಡೆಸು. ನಿನ್ನ ಸಜ್ಜನ ದಾಸರು ನಡೆದಂತಹ ನೇರಮಾರ್ಗದಲ್ಲಿ. ನೀನು ನಿನ್ನ ಪ್ರವಾ 
ಗಳಿಗೆ ತೋರಿಸಿದ ನೇರಮಾರ್ಗದಲ್ಲಿ. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್‌ರಿಗೆ( 
ತೋರಿಸಿದ ನೇರಮಾರ್ಗದಲ್ಲಿ. ಓ ಅಲ್ಲಾಹ್‌! ನಮ್ಮ ಪ್ರೀತಿಯ ಪ್ರವಾದಿವರ್ಯರ(ಸ) ಮಾ 
ದಲ್ಲಿ ನಮ್ಮನ್ನು ನಡೆಸು. ನಿನ್ನ ಆಜ್ಞೋಲ್ಲಂಘಕರು ಮತ್ತು ಕೃತಫ್ನುರು ನಡೆದ ಮಾರ್ಗದಿಂ 
ನಮ್ಮನ್ನು ರಕ್ಷಿಸು. ಪ್ರವಾದಿವರ್ಯರ(ಸ) ಮಾರ್ಗದಲ್ಲಿ ನಡೆಯದವರೇ ಮಹಾ .لے‎ 

ಅಲ್ಲಾಹನಿಗೆ ಅಪಾರ ಕೃತಜ್ಞತೆಗಳು. ಅವನು ನಮಗೆ ಇಸ್ಲಾಮಿನ ನೇರ ಮಃ 
ಸತ್ಯವಾದ ಮಾರ್ಗವನ್ನು ತೋರಿಸಿದನು. ನಮ್ಮನ್ನು ಮುಸ್ಲಿಮರನ್ನಾಗಿ ಮಾಡಿದನು. ನವ 
ಈಮಾನಿನ ಅನುಗ್ರಹವನ್ನು ದಯಪಾಲಿಸಿದನು. ಅನ್ಮಥಾ ನಾವೂ ದಾರಿತಪ್ಪಿದವರ 
ಬಿಡುತ್ತಿದ್ದೆವು. ನಮ್ಮ ಇಹಪರಗಳೆರಡೂ ಕೆಡುತ್ತಿತ್ತು ಮತ್ತು ನಾವೂ ಅಲ್ಲಾಹನ ಕ್ರೋಧ 
ಪಾತ್ರರಾಗಿ ಬಿಡುತ್ತಿದ್ದೆವು. 

ಅಲ್ಲಾಹನಿಂದ ಇಷ್ಟೆಲ್ಲಾ ಅನುಗ್ರಹಗಳನ್ನು ಪಡೆದೂ ಅವನಿಗೆ ಕೃತಜ್ಞತೆ ತೋರದವರ 
ಅವನ ಆಜ್ಞೆಗಳನ್ನು ಪಾಲಿಸದವರು ಮತ್ತು ಅವನಿಗೆ ಅವಿಧೇಯರಾಗುವವರು ಎಷ್ಟು ದೊಃ 
ಕೃತಪ್ಲುರು! ಅಲ್ಲಾಹನ ಪ್ರಿಯ ದಾಸರು ಯಾರೆಂದರೆ ಅವರು ಅಲ್ಲಾಹನ ಅನುಗ್ರಹಗಳಃ 
ಸ್ಮರಿಸುತ್ತಾರೆ, ಅವನ ಕೊಡುಗೆಗಳನ್ನು ಗೌರವಿಸುತ್ತಾರೆ. ಅವನ ಆಜ್ಞೆಗಳನ್ನು ಪಾಲಿಸುತ್ತಾ 
ಮತ್ತು ಅವನಿಗೆ ಕೃತಜ್ಞತೆ ತೋರುತ್ತಾರೆ. ಬನ್ನಿ, ನಾವೆಲ್ಲ ಸೇರಿ ಅಲ್ಲಾಹನ ಗುಣಗಾ 
ಮಾಡೋಣ. ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ ಮತ್ತು ಅವನ ಕೃತಜ್ಞದಾಸರಲ್ಲಿ ಸೇರೋ 


ಇಳ ಆಖ مععہ‎ 


ಈಮಾನೆ ಮುಜ್ಮಲ್‌ 


ಈಮಾನೆ ಮುಜ್ಮಲ್‌ ಅಂದರೆ ನಾವು ನಮ್ಮ ವಿಶ್ವಾಸ-ಶ್ರದ್ಧೆಗಳನ್ನು ಸಂಕ್ಷಿಪ್ತವಾಗಿ 
ಕಟಿಸುವಂತಹ ವಾಕ್ಕವಾಗಿದೆ. ಆ ವಾಕ್ಕ ಈ ರೀತಿಯಿದೆ- 'ಆಮನು ಬಿಲ್ಲಾಹಿ ಕಮಾ 
'ವ ಬಿಅಸ್ಮಾಇಹೀ ವಸಿಫಾತಿಹೀ ವ ಕಬಿಲ್ಲು ಜಮೊಅ ಅಹ್ಕಾಮಿಹೀ' 

ಆಮನ್ರು-ನಾನು ವಿಶ್ವಾಸವಿರಿಸಿದೆ, ಬಿಲ್ಲಾಹಿ-ಅಲ್ಲಾಹನ ಮೇಲೆ, ಕಮಾ- ಯಾವ 
ತಿ(ಹೇಗೆಂದರೆ), ಹುವ-ಅವನು, ಬಿ ಅಸ್ಮಾಇಹೀ-ಅವನ ನಾಮಗಳೊಂದಿಗೆ, 
ಫಾತಿಹೀ-ಅವನ ಗುಣ ವಿಶೇಷತೆಗಳೊಂದಿಗೆ, ಕಬಿಲ್ಲು-ನಾನು ಅಂಗೀಕರಿಸಿದೆ(ಸ್ವೀಕರಿಸಿದೆ), 
ಬೂಅ-ಎಲ್ಲ(ಸರ್ವ), ಅಹ್ಕಾಮಿಹೀ-ಅವನ ಆಜ್ಞೆಗಳು. 

ಅರ್ಥ: ನಾನು ಅಲ್ಲಾಪನ ಮೇಲೆ ಆತನ ಹೆಸರು, ಗುಣ ವಿಶೇಷತೆಗಳೊಂದಿಗೆ ವಿಶ್ವಾಸ 
ಳಿದೆ ಮತ್ತು ಅವನ ಸರ್ವ ಆಜ್ಜೆ-ಆದೇಶಗಳನ್ನು ಸ್ವೀಕರಿಸಿದೆ. 

ಈಮಾನೆ ಮುಜ್ಮಲ್‌ನಲ್ಲಿ ಮೂರು ರೀತಿಯ ಕರಾರುಗಳು ಒಳೆಗೊಂಡಿವೆ. 

1) ಅಲ್ಲಾಹನ ಮೇಲೆ ವಿಶ್ವಾಸ 2) ಆತನ ಎಲ್ಲ ಹೆಸರುಗಳು ಮತ್ತು ಗುಣ 
ಕೀಷತೆಗಳ ಮೇಲೆ ವಿಶ್ವಾಸ ಮತ್ತು 3) ಅವನ ಎಲ್ಲ ಆಜ್ಞೆಗಳನ್ನು ಅಂಗೀಕರಿಸುವುದು. 
ರು ಈ ಮೂರು ವಿಷಯಗಳನ್ನು ಮನಸಾರೆ ಅಂಗೀಕರಿಸಿ ಮಾತಿನ ಮೂಲಕ ' 
ಕಟಿಸುತ್ತಾರೋ ಅವರನ್ನು ಮುಸ್ಲಿಮ್‌ ಎಂದು ಹೇಳಲಾಗುತ್ತದೆ. 

1. ಅಲ್ಲಾಹನ ಮೇಲೆ ವಿಶ್ವಾಸ ತಾಳುವುದೆಂದರೆ ಈ ಮಹಾನ್‌ ವಿಶ್ವ ಮತ್ತು 
ಟ್ಕಾನುಗಟ್ಟಲೆ ಮಾನವರು ಸ್ವಯಂ ಸೃಷ್ಟಿಯಾಗಿಲ್ಲ, ಬದಲಾಗಿ ಎಲ್ಲವನ್ನೂ ' 
ಸ್ಟಿಸಿದವನೊಬ್ಬನಿದ್ದಾನೆ. ಅವನೇ 'ಅಲ್ಲಾಹ್‌'. ಅವನು ಏಕನು, ಏಕ ಮಾತ್ರನು. ಅವನಿಗೆ 
ಸಿತಾಪಿತರೂ ಇಲ್ಲ, ಪತ್ನಿ-ಸಂತಾನವೂ ಇಲ್ಲ. ಅವನಿಗೆ ಸರಿ ಸಮಾನರು ಬೇರಾರೂ ಇಲ್ಲ. 
೩ರೂ ಅವನ ಅವಲಂಬಿತರು. ಅವನು ಯಾರನ್ನೂ ಅವಲಂಬಿಸಿಲ್ಲ. ಅವನು ಚಿರಂತನನು 
ತಂತ ಕಾಲದ ವರೆಗೂ ಇರುವವನು ಎಂಬುದರ ಮೇಲೆ ವಿಶ್ವಾಸವಿರಿಸುವುದಾಗಿದೆ. 

2. ಅವನು 'ಸೃಷ್ಟಿಕರ್ತ'ನೂ 'ಒಡೆಯ'ನೂ ಆಗಿದ್ದಾನೆ. ಅವನೇ ನಮ್ಮ ಪಾಲಕ 'ಪ್ರಭು'. 
ول بیط‎ ಸೃಷ್ಟಿಸಿದವನೂ ಅವನೇ ಮತ್ತು ಅವನ ವಶದಲ್ಲಿಯೇ ನಮ್ಮ ಪ್ರಾಣಗಳಿವೆ. 
ನೇ ನಮ್ಮ 'ಅಧಿಪತಿ' ಮತ್ತು ಸಕಲ ಲೋಕಗಳಲ್ಲಿ ಅವನ ಅಧಿಪತ್ಯವಿದೆ. ಅವನೇ 
ಸ್ಕಿ 'ಆರಾಧ್ಯ'ನು ಮತ್ತು ಅವನ ಹೊರತು ಬೇರಾರೂ ಆರಾಧನೆಗೆ ಅರ್ಹರಲ್ಲ. ಅವನು 
ಮ ದಯಾಮಯನು' ಮತ್ತು 'ಕರುಣಾಳು'ವಾಗಿದ್ದಾನೆ. ನಮ್ಮೆಲ್ಲರ ಮೇಲೆ ಅಪಾರ 


pe 


ಸಚ್ಚಾ ದೀನ್‌ 11 
ಕರುಣೆಯುಳ್ಳವನು. ಅವನೇ ನಮ್ಮ ಪಾಲಕ ಪ್ರಭು. ಅವನೇ ನಮಗೆ ಜೀವನಾಭಾರವನ್ನು 


ದಯಪಾಲಿಸುತ್ತಾನೆ. ನಮ್ಮ ಎಲ್ಲ ಅವಶ್ಯಕತೆಗಳನ್ನೂ ಪೂರೈಸುತ್ತಾನೆ. ಅವನು 'ಸರ್ವಶ್ರುತ'ನೂ 
'ಸರ್ವವೀಕ್ಸಕ'ನೂ ಆಗಿದ್ದಾನೆ. ಅಂದರೆ ಎಲ್ಲವನ್ನೂ ಆಲಿಸುತ್ತಾನೆ ಮತ್ತು ಎಲ್ಲವನ್ನೂ 
ನೋಡುತ್ತಾನೆ. 'ಸರ್ವಜ್ಞನೂ, 'ಸರ್ವಶಕ್ತ'ನೂ ಆಗಿದ್ದಾನೆ. ಅಂದರೆ ಎಲ್ಲವನ್ನೂ ಆರಿಯುವವನೂ 
ಎಲ್ಲದರ ಮೇಲೆ ಪ್ರಾಬಲ್ಯವುಳ್ಳವನೂ ಆಗಿದ್ದಾನೆ. ಅವನು ಸಕಲರಿಂದಲೂ 'ನಿರಪೇಕ್ಷ'ನು. 
ಎಲ್ಲರೂ ಅವನ ಅವಲಂಬಿತರು ಮತ್ತು ಅವನು ಯಾರನ್ನೂ ಅವಲಂಬಿಸಿಲ್ಲ. ಅವನಿಗ 
ಯಾವುದೇ ವಸ್ತುವಿನ ಅವಶ್ಯಕತೆಯಿಲ್ಲ. ಅವನು 'ಸನ್ಮಾರ್ಗದರ್ಶಕ'ನಾಗಿದ್ದಾನೆ. ಅವನೆ 
ನಮಗೆ ಮಾರ್ಗದರ್ಶನ ನೀಡಲು ಮತ್ತು ಅವನ ಇಚ್ಛೆಯನ್ನು ತಿಳಿಸಲು ಹಾಗೂ ಇಸ್ಲಾಮಿನ 
ನೇರವಾದ ಸತ್ಯಮಾರ್ಗವನ್ನು ತೋರಿಸಲು ತನ್ನ ಸಂದೇಶವಾಹಕರನ್ನು ಕಳುಹಿಸಿದನು. 
ಇದೆಲ್ಲದರ ಹೊರತೂ ಅಲ್ಲಾಹನಿಗೆ ಇನ್ನೂ ಅನೇಕ ಉತ್ತಮ ಹೆಸರುಗಳಿವೆ. ನಾವು ಆ 
ಎಲ್ಲ ಹೆಸರುಗಳು ಮತ್ತು ಗುಣನಾಮಗಳ ಮೇಲೆ ವಿಶ್ವಾಸವಿರಿಸುತ್ತೇವೆ. 

3. ನಾವು ಅಲ್ಲಾಹನ ಎಲ್ಲ ಆಜ್ಞೆಗಳನ್ನೂ ಪಾಲಿಸುತ್ತೇವೆ. ಅಲ್ಲಾಹನು ತನ್ನ 
ಸಂದೇಶವಾಹಕರ ಮುಖಾಂತರ ನಮಗೆ ಯಾವೆಲ್ಲ ಆದೇಶಗಳನ್ನು ನೀಡಿರುವನೋ, 
ಉದಾಹರಣೆಗೆ: ನಮಾರು್‌, ಉಪವಾಸ ವ್ರತ, ಸತ್ಯ ಹೇಳುವುದು, ಮಾತಾಪಿತರ ಅನುಸರಣೆ, 
ಸಂಬಂಧಿಕರೊಡನೆ ಸದ್ವರ್ತನೆ, ಬಡವರು ಮತ್ತು ದಃಖಿತರಿಗೆ ಸಹಾಯ ಇತ್ಯಾದಿ ಎಲ್ಲ 
ಕಾರ್ಯಗಳನ್ನೂ ಮನಸಾರೆ ಪಾಲಿಸುತ್ತೇವೆ. 

ಅಲ್ಲಾಹನ ಕೆಲಸಗಳಲ್ಲಿ ಯಾರನ್ನಾದರೂ ಭಾಗೀದಾರರೆಂದು ಭಾವಿಸುವುದು, ಮೂರ್ತಿ 
ಪೂಜೆ ಮಾಡುವುದು, ಮದ್ಯಪಾನ, ಜೂಜಾಟ, ಸುಳ್ಳು ಮಾತನಾಡುವುದು, ಇತರರನ್ನು 
ದುಃಖಕ್ಕೀಡು ಮಾಡುವುದು, ಇತರರ ಹಕ್ಕನ್ನು ಕಬಳಿಸುವುದು, ನಿಷಿದ್ಧ ಸಂಪಾದನೆ 
ಇತ್ಯಾದಿಗಳೆಲ್ಲವೂ ಪಾಪ ಕಾರ್ಯಗಳಾಗಿವೆ. ಅಲ್ಲಾಹನು ಇವುಗಳಿಂದ ನಮ್ಮನ್ನು 
ತಡೆದಿದ್ದಾನೆ. ನಾವು ಅವೆಲ್ಲವುಗಳಿಂದಲೂ ದೂರವಿರುತ್ತೇವೆ. ಅವುಗಳ ಹತ್ತಿರವೂ 
ಸುಳಿಯುವುದಿಲ್ಲ. ಸ್ವತಃ ದೊರವಿರುವಂತೆಯೇ ಇತರರನ್ನೂ ಅದರಿಂದ ತಡೆಯುತ್ತೇವೆ. 
ಅಲ್ಲಾಹನ ಮೇಲೆ ವಿಶ್ವಾಸ ತಾಳುವ ಮೂಲಕ ನಾವು ಅವನ ಸರ್ವ ಆಜ್ಜೆ-ಆದೇಶಗಳನ್ನು 
ಪಾಲಿಸುವೆವೆಂಬ ಪ್ರತಿಜ್ಞೆ ಮಾಡುತ್ತೇವೆ. ನಾವು ಎಂದೂ ನಮ್ಮ ಪ್ರತಿಜ್ಞೆಯನ್ನು 
ಮುರಿಯುವವರಲ್ಲ. ನಾವು ಅಲ್ಲಾಹನ ಆದೇಶಗಳನ್ನು ಸಾದ್ಯಂತ ಪಾಲಿಸುತ್ತೇವೆ. ನಾವ 
ಎಂದೂ ಅವನ ಆಜ್ಞೋಲ್ಲಂಘನೆ ಮಾಡುವವರಲ್ಲ. 

'ಈಮಾನೆ ಮುಜ್ಮಲ್‌'ನಲ್ಲಿ ಅಲ್ಲಾಹನ ಮೇಲಿನ ವಿಶ್ವಾಸದ ಎಲ್ಲ ವಿಷಯಗಳನ್ನು 
ಸಂಕ್ಷಿಪ್ತವಾಗಿ ಸೇರಿಸಲಾಗಿದೆ. ಇದು ಸಂಪೂರ್ಣ ವಿಶ್ವಾಸದ ಸಾರಾಂಶವಾಗಿದೆ. ಆದ್ದರಿಂದ 
ನಾವು 'ಈಮಾನೆ ಮುಜ್ಮಲನನ್ನು ಕಂಠಪಾಠ ಮಾಡುತ್ತೇವೆ ಮತ್ತು ಆಗಾಗ ನೆನಪಿಸುತ್ತಲಿರುತ್ತೇವೆ. 
ಅಲ್ಲಾಹನೊಡನೆ ಮಾಡಿದ ಪ್ರತಿಜ್ಞೆಯನ್ನು ನೆನಪಿಸುತ್ತಲಿರಲು ಮತ್ತು ಅವನ ಆಜ್ಞಾಪಾಲನೆಯಲ್ಲಿ 
ನಿರ್ಲಕ್ಷ್ಯವುಂಟಾಗದಿರಲು ನಾವು ಈ ರೀತಿ ಮಾಡುತ್ತೇವೆ. 


: اس‎ ದೀನ್‌ 
ಶ್ನೆಗಳು: 

'ಈಮಾನೆ ಮುಜ್ಮಲ್‌' ಎಂದರೇನು? 

'ಈಮಾನೆ ಮುಜ್ಮಲ್‌'ನಲ್ಲಿ ಯಾವೆಲ್ಲ ವಿಷಯಗಳನ್ನುಕಲಿಸಲಾಗಿದೆ? 

ಅಲ್ಲಾಹನ ಗುಣ ವಿಶೇಷತೆಗಳನ್ನು ತಿಳಿಸಿ? 

ಏಕದೇವ ವಿಶ್ವಾಸದ ಅರ್ಥವೇನು? 

'ಈಮಾನೆ ಮುಜ್ಮಲ್‌' ಪಠಿಸಿ ಹೇಳಿ. 

ಅಲ್ಲಾಹನ ಆದೇಶಗಳೇನು? 

'ಶಮಾನೆ ಮುಜ್ಮಲ್‌'ನ ತಾತ್ಸರ್ಯವನ್ನು ತಿಳಿಸಿ. 


ಈಮಾನೆ ಮುಘಸ್ಸಲ 


'ಈಮಾನೆ ಮುಜ್ಮಲ್‌'ನಲ್ಲಿ ನಾವು ಸಂಕ್ಷಿಪ್ತವಾಗಿ ಅಂಗೀಕರಿಸಿದ ಮಾತುಗಳೆ 
'ಈಮಾನೆ ಮುಫಸ್ಸಲ್‌'ನಲ್ಲಿ ವಿವರಣಾತ್ಮಕವಾಗಿ ಅಂಗೀಕರಿಸುತ್ತೇವೆ. ಮುಸ್ಲಿಮರು ಯಾವೇ 
ವಿಷಯಗಳಲ್ಲಿ ವಿಶ್ವಾಸ(ಈಮಾನ್‌) ತಾಳಬೇಕಾಗಿದೆಯೋ ಅವೆಲ್ಲವೂ 'ಈಮಾನೆ ಮುಫಸ್ಸಲ್‌'ನಃ 
ವಿವರಿಸಲಾಗಿದೆ. 

'ಆಮನ್ನು ಬಿಲ್ಲಾಹಿ ವಮಲಾಣಇಕತಿಹೀ ವಕುತುಬಿಹೀ ವರುಸುಲಿಹೀ ವಲ್‌ಯೌಮೀ 
ಆಖಿರಿ ವಲ್‌ ಕದ್ರಿ ಖೈರಿಹೀ ವಶರ್ರಿಹೀ ಮಿನಲ್ಲಾಹಿ ತಆಲಾ ವಲ್‌ ಬಲ್‌ಸಿ ಬಆ್‌ದೇ 
ಮೌತ್‌. 

ಆಮನ್ರು-ನಾನು ವಿಶ್ವಾಸವಿರಿಸಿದೆ, ಬಿಲ್ಲಾಹಿ-ಅಲ್ಲಾಹನ ಮೇಲೆ, ಮಲಾಇಕಶಿಹೀವಅವ 
ದೂತರು, ಕುತುಬಿಹೀಎಅವನ ಗ್ರಂಥಗಳು ರುಸುಲಿಹೀ-ಅವನ ಸಂದೇಶವಾಹಕರ. 
ವಲ್‌ಯೌಮಿಲ್‌ ಅಖಿರಿ-ಪುನರುತ್ನಾನ ದಿನ, ವಲ್‌ಕದ್ರಿಎವಿಧಿ, ಖೈರಿಎಒಳಿತು, ಶರ್ರಿಎಕೆಡುಕ 
ಮಿನಲ್ಲಾಹಿ-ಅಲ್ಲಾಹನ ಕಡೆಯಿಂದ, ಅಲ್ಲಾಹನಿಂದ, ಆಲ್‌ಬಲ್‌ಸಿಎಜೀವಂತ ಗೊಳಿಸಲ್ಪಡ: 
ಎದ್ದೇಳಿಸು ಬಲ್‌ದವಬಳಿಕ, ಅಲ್‌ ಮೌಠ್‌-ಮರಣ. 

ನಾನು ಅಲ್ಲಾಹನ ಮೇಲೆ, ಅವನ ದೂತರ ಮೇಲೆ, ಅವನ ಗ್ರಂಥಗಳ ಮೇಲ 
ಅವನ ಸಂದೇಶವಾಹಕರ ಮೇಲೆ, ಪುನರುತ್ನಾನ ದಿನದ ಮೇಲೆ, ಒಳ್ಳೆಯ ಅಥವಾ ಕೆ 
ವಿಧಿಯೂ ಅಲ್ಲಾಹನ ಕಡೆಯಿಂದಾಗಿರುತ್ತದೆಂಬುದರ ಮೇಲೆ ಮತ್ತು ಮರಣದ ಬಳಿ 
ಪುನರುಜ್ಜೀವನ ಗೊಳಿಸಲಾಗುವುದರ ಮೇಲೆ ವಿಶ್ವಾಸವಿರಿಸಿದೆನು. 

'ಈಮಾನೆ ಮುಫಸ್ಸಲ್‌'ನಲ್ಲಿ ಮುಸ್ಲಿಮರು ಏಳು ವಿಷಯಗಳೆ ಮೇಲೆ ವಿಶ್ವಾಸವಿರಿಸಬೇಕೆಂ೭ 
ಹೇಳಲಾಗಿದೆ- 

. ಅಲ್ಲಾಹನ ಮೇಲೆ 

. ಅವನ ದೂತರ ಮೇಲೆ 

. ಅವನು ಅವತೀರ್ಣಗೊಳಿಸಿದ ಗ್ರಂಥಗಳ ಮೇಲೆ 

ಅವನ ಸಂದೇಶವಾಹಕರುಗಳ ಮೇಲೆ‏ ۔ 

. ಪುನರುತ್ನಾನ ದಿನದ ಮೇಲೆ 

. ವಿಧಿಯ ಮೇಲೆ (ಒಳಿತು-ಕೆಡುಕುಗಳೆಲ್ಲವೂ ಅಲ್ಲಾಹನ ಕಡೆಯಿಂದ ಬರುತ್ತದೆಂಬುದಃ 
ಮೇಲೆ) ಮತ್ತು 

7. ಮರಣದ ಬಳಿಕದ ಪುನರುಜ್ಜೀವನದ ಮೇಲೆ. 


نم ًم یں حطھ [oS‏ 


ಸಚ್ಚಾ ದೀನ್‌ 
ಈ ಏಳು ವಿಷಯಗಳ ಮೇಲೆ ದೃಢವಾದ ವಿಶ್ವಾಸ ತಾಳದೆ ನಾವು ಮುಸ್ಲಿಮರಾಗಲು 
ವಿಲ್ಲ ಮತ್ತು ಇಸ್ಲಾಮಿನ ನೇರ-ಸತ್ಯ ಮಾರ್ಗದಲ್ಲಿ ನಡೆಯಲೂ ನಮಗೆ ಸಾಧ್ಯವಾಗದು. 
ಗೆ ಅಲ್ಲಾಹನ ಮೇಲೆ ಮತ್ತು ಅವನ ಪ್ರಚಂಡ ಶಕ್ತಿ ಸಾಮರ್ಥ್ಯದ ಮೇಲೆ ದೃಢ 
ಸಕೆಯಿಲ್ಲದೇ ಹೋದರೆ, ನಾವು ಆತನನ್ನು ಅನುಸರಿಸುವುದಾದರೂ ಹೇಗೆ ಮತ್ತು ಅವನ 
ಗಳನ್ನು ಪಾಲಿಸುವುದಾದರೂ ಹೇಗೆ? ಅದೇ ರೀತಿ ಅಲ್ಲಾಹನು ನಮ್ಮನ್ನು ಪ್ರತಿಯೊಂದು 
ವೂ ನೋಡುತ್ತಿದ್ದಾನೆ ಮತ್ತು ಎಲ್ಲವನ್ನೂ ಆಲಿಸುತ್ತಿದ್ದಾನೆಂಬ ದೃಢ ವಿಶ್ವಾಸ 
,تج مرو‎ ನಾವು ಅಲ್ಲಾಹನ ಆಜ್ಜೋಲ್ಲಂಘನೆಯಿಂದ ದೂರವುಳಿಯುವುದಾದರೂ 
₹2 ಆದ್ದರಿಂದ ಮೊತ್ತ ಮೊದಲಾಗಿ ನಮ್ಮ ಮನಸ್ಸುಗಳಲ್ಲಿ ಅಲ್ಲಾಹನ ಅಸ್ತಿತ್ವ ಮತ್ತು 
» ವಿಶೇಷತೆಗಳ ಮೇಲೆ ದೃಢ ವಿಶ್ವಾಸವಿರಬೇಕಾಗಿದೆ. ಅದರಲ್ಲಿ ಎಳ್ಳಷ್ಟೂ 
!ಯವಿರಬಾರದು. 
ಅಂತೆಯೇ, ದೇವತ್ವದಲ್ಲಿ ಅವನಿಗೆ ಯಾರೂ ಭಾಗೀದಾರರಿಲ್ಲ ಮತ್ತು ಅವನ 
ಖುತ್ವದಲ್ಲಿ ಇತರ ಯಾರಿಗೂ. ಅಧಿಕಾರವಿಲ್ಲವೆಂಬ ವಿಶ್ವಾಸವಿರಬೇಕು. ಅಲ್ಲಾಹನ 
ےہ[‎ ಹಸ್ತಕ್ಟೇಪ ನಡೆಸುವ ಸಾಮರ್ಥ್ಯ ಬೇರಾರಿಗಾದರೂ ಇದೆಯೇ? ಆಗುವುದೆಲ್ಲವೂ 
2್ಲಾಹನ ಆದೇಶದಂತೆ ನಡೆಯುತ್ತದೆ. ಅವನೇ ಎಲ್ಲವನ್ನೂ ಸೃಷ್ಟಿಸಿದನು ಮತ್ತು ಅವನೇ 
د‎ ವಸ್ತುಗಳಿಗೆ ಒಳ್ಳೆಯ ಮತ್ತು ಕೆಟ್ಟ ವಿಧಿಯನ್ನು ನಿರ್ಣಯಿಸಿದನು. ತನಗಿಷ್ಟ 
ನುದನ್ನು ತನಗಿಷ್ಟವಿರುವವರಿಗೆ ನೀಡಿದನು. ದೇವಚರರು ಅಲ್ಲಾಹನ ಅತ್ಯುತ್ತಮ 
ಗಳಾಗಿದ್ದಾರೆ. ಅವರ ಕೆಲಸ ಅಲ್ಲಾಹನ ಆದೇಶಗಳನ್ನು ಪಾಲಿಸುವುದಾಗಿದೆ. ಆರಾಧನೆಗೆ 
ನಹನು ಮಾತ್ರವೇ ಅರ್ಹನು. ಅವನ ಹೊರತು ಬೇರಾರೂ ಆರಾಧನೆಗೆ ಅರ್ಹರಲ್ಲ. 
ಅದೇ ರೀತಿ, ಅಲ್ಲಾಹನ ಇಚ್ಛೆಯೇನು? ಉತ್ತಮ ಜೀವನ ವಿಧಾನವೇನು? ನಾವು 
ಇ್ಲಾಹನ ಆದೇಶದಂತೆ ಹೇಗೆ ಬಾಳಬೇಕು ಮತ್ತು ಅವನ ಆಜ್ಞೋಲ್ಲಂಘನೆಯಿಂದ ಯಾವ 
; ದೂರವುಳಿಯಬೇಕು? ಎಂಬಿತ್ಕಾದಿಗಳ ಕುರಿತು ನಾವು ತಿಳಿದಿರಬೇಕಾದುದಗತ್ಯ. 
می‎ ನಾವು ದೇವ ಸಂದೇಶವಾಹಕರ ಮೇಲೆ ಮತ್ತು ದೇವ ಗ್ರಂಥಗಳ ಮೇಲೆ 
ಸಸವಿರಿಸುತ್ತೇವೆ. ದೇವ ಗ್ರಂಥಗಳಲ್ಲಿ ಸರಿಯಾದ ಜೀವನ ಕ್ರಮಗಳನ್ನು ವಿವರಿಸಲಾಗಿದೆ. 
ನ ಸಂದೇಶವಾಹಕರು (ಪ್ರವಾದಿಗಳು) ಅಲ್ಲಾಹನ ಆದೇಶದಂತೆ ಬಾಳಿ ತೋರಿಸಿದ್ದಾರೆ. 
ಯಾರು ಅಲ್ಲಾಹನ ಆದೇಶಗಳನ್ನು ಪಾಲಿಸುತ್ತಾರೋ, ಅಲ್ಲಾಹನಿಗೆ ವಿಧೇಯರಾಗಿ 
ಹಿತ್ತಾರೋ ಅವರಿಂದ ಅಲ್ಲಾಹನು ಸಂತುಷ್ಟನಾಗುತ್ತಾನೆ ಮತ್ತು ಅವರನ್ನು ಸ್ವರ್ಗದಲ್ಲಿ 
ಸೀಪಗೊಳಿಸುವನು. ಹಾಗೆಯೇ ಅಲ್ಲಾಹನ ಆದೇಶಗಳನ್ನು ಪಾಲಿಸದ, ಅವನಿಗೆ ವಿಧೇಯರಾಗಿ 
ಕಿದವರ ಮೇಲೆ ಅಲ್ಲಾಹನು ಕ್ರೋಧಗೊಳ್ಳುವನು ಮತ್ತು ಅಂತಹವರಿಗೆ ನರಕದ ಶಿಕ್ಲೆ 
ತುವನು ಎಂದು ಪ್ರವಾದಿಗಳು ತಿಳಿಸಿರುವರು. ಒಳಿತು-ಕೆಡುಕುಗಳ ತೀರ್ಮಾನವು 
ಲೋಕದಲ್ಲಾಗುವುದು. ನಾವೆಲ್ಲರೂ ಮರಣ ಹೊಂದಿದ ಬಳಿಕ ಮತ್ತೊಮ್ಮೆ 
ವಂತಗೊಳಿಸಲ್ಪಡಲಿಕ್ಕಿದ್ದೇವೆ ಮತ್ತು ಅಲ್ಲಾಹನ ಸನ್ನಿಧಿಯಲ್ಲಿ ಹಾಜರಾಗಲಿಕ್ಕಿದ್ದೇವೆ. 
), ನಮ್ಮ ಕರ್ಮಗಳ ವಿಚಾರಣೆ ನಡೆಯಲಿಕ್ಕಿದೆ. 


ಸಚ್ಚಾ ದೀನ್‌ 

ಒಂದು ವೇಳೆ ನಮಗೆ ಪರಲೋಕದ ಮೇಲೆ ವಿಶ್ವಾಸವಿರದಿದ್ದರೆ, ಮರಣದ ೭ 
ಪುನಃ ಜೀವಂತ ಗೊಳಿಸಲ್ಪಡುವ ಬಗ್ಗೆ ನಂಬಿಕೆಯಿಲ್ಲದಿದ್ದರೆ ನಾವು ಕೆಡುಕುಗಳ 
ದೂರವುಳಿಯಲು ಮತ್ತು ಒಳಿತುಗಳನ್ನು ಮಾಡಲು ಹೇಗೆ ಸಾಧ್ಯ? ಸ್ವರ್ಗದ ಮೇ 
ವಿಶ್ವಾಸವೇ ನಮ್ಮನ್ನು ಒಳಿತುಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಹಾಗೆಯೇ ನರ 
ಭೀತಿಯೇ ನಮ್ಮನ್ನು ಕೆಡುಕುಗಳಿಂದ ದೂರವುಳಿಸುತ್ತದೆ. 

ಈ ಎಲ್ಲವುಗಳ ಮೇಲೆ ವಿಶ್ವಾಸವಿರಿಸುವುದರಿಂದಲೇ ನಾವು ಮುಸ್ಲಿಮರೆ 
ಕರೆಸಿಕೊಳ್ಳುತ್ತೇವೆ. ಅವುಗಳಿಂದ ಯಾವುದಾದರೂ ಒಂದು ವಿಷಯವನ್ನು ನಿರಾಕರಿಸಿದ 
ನಾವು ಮುಸ್ಲಿಮರಾಗಲಾರೆವು ಮತ್ತು ಅಲ್ಲಾಹನ ಪ್ರೀತಿಯ ದಾಸರಾಗಲಾರೆವು. « 
ಇಸ್ಲಾಮಿನ ಮೂಲಭೂತ ವಿಶ್ವಾಸಗಳಾಗಿವೆ. ಗತ ಪ್ರವಾದಿಗಳೆಲ್ಲರೂ ಇದೇ ವಿಷಯಗಳ 
ಬೋಧಿಸಿದ್ದರು ಮತ್ತು ಅವುಗಳನ್ನೇ ಜನರ ಮನದಲ್ಲಿ ಬೇರೂರುವಂತೆ ಮಾಂ 
ಪ್ರಯತ್ನಪಟ್ಟಿರು. ಪ್ರವಾದಿ ಮುಹಮ್ಮದರೂ(ಸ) ಇದೇ ವಿಷಯಗಳನ್ನು ಕಲಿಸಿದರು. 
ಎಲ್ಲ ವಿಷಯಗಳು ಸರ್ವ ಒಳಿತುಗಳ ಮೂಲವಾಗಿದೆ. ಇವುಗಳ ಮೇಲೆ ವಿಶ 
ತಾಳುವುದರಿಂದಲೇ ಇಹ ಪರಗಳಲ್ಲಿ ಯಶಸ್ಸು ಗಳಿಸಲು ಸಾಧ್ಯ. ಇವುಗಳನ್ನು ನಿರಾಕರಿಸಿ 
ಇಹಲೋಕದಲ್ಲಿಯೂ ನಿಂದ್ಯರಾಗುವೆವು ಮತ್ತು ಪರಲೋಕದಲ್ಲಿಯೂ ಅವಮಾನಿತರಾಗುೂ 
ನಾವು ಮುಸ್ಲಿಮರಾಗಿದ್ದೇವೆ. ಈ ಎಲ್ಲ ವಿಷಯಗಳನ್ನು ಮನಸಾರೆ ಅಂಗೀಕರಿಸುತ್ತೇವೆ ಮ: 
ಅವುಗಳ ಮೇಲೆ ದೃಢವಾದ ವಿಶ್ವಾಸವನ್ನು ತಾಳುತ್ತೇವೆ. ಅಲ್ಲಾಹನಿಗೆ ಸ್ತುತಿ. 


ಪ್ರಶ್ನೆಗಳು: 

1. 'ಈಮಾನೆ ಮುಫಸ್ಸಲ್‌' ನಲ್ಲಿ ಯಾವೆಲ್ಲ ವಿಷಯಗಳ ಮೇಲೆ ವಿಶ್ವಾಸ ತಾಳಬೇಕೆಃ 
ಕಲಿಸಲಾಗಿದೆ? 

2. 'ಈಮಾನೆ ಮುಘಫಸ್ಸಲ್‌'ನ ತಾತ್ಸರ್ಯವನ್ನು ತಿಳಿಸಿ. 

3. ಪರಲೋಕದ ಮೇಲೆ ವಿಶ್ವಾಸವಿರಿಸುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿ 
4. ವಿಧಿಯ ಮೇಲೆ ವಿಶ್ವಾಸವಿರಿಸುವುದೆಂದರೇನು? 

5. ದೇವ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸಬೇಕಾದ ಅಗತ್ಕವೇನಿದೆ? 


ಣು ಇ جعی'‎ 


ಕರ್ಮಶಾಸ್ತ್ರೀಯ ಪಾರಿಭಾಷಿಕಗಳು 


ಎಂಬ ಪದಕ್ಕೆ ಜ್ಞಾನ, ವಿವೇಕ ಇತ್ಕಾದಿ ಅರ್ಥಗಳಿವೆ. ಧರ್ಮದ ಆಳವಾದ‏ ےون 
ವಿದ್ವಾಂಸರು ಕುರ್‌ಆನ್‌, ಹದೀಸ್‌ಗಳ ಆಧಾರದಲ್ಲಿ ನಮ್ಮ ಜೀವನದ‏ ون 
ಕತೆಗಳಿಗೆ ಉಪಯುಕ್ತವಾದ ವಿಷಯಗಳ ಬಗ್ಗೆ ಗಾಢ ಅಧ್ಯಯನ ನಡೆಸಿರುತ್ತಾರೆ.‏ 
ಓವುಗಳನ್ನೂ ಕ್ರೋಢೀಕರಿಸಿ ಗ್ರಂಥಗಳ ರೂಪದಲ್ಲಿ ಪ್ರಸ್ತುತ ಪಡಿಸಿದ್ದಾರೆ. ಆ‏ 
ಏಗಳೆ ಮತ್ತು ಆದೇಶಗಳ ಸಂಗ್ರಹವನ್ನು 'ಫಿಕ್ಲ್‌'(ಕರ್ಮಶಾಸ್ತ್ರ) ಎನ್ನುತ್ತೇವೆ. ಫಿಕ್ಲ್‌ನ‏ 
ಸಳ್ಳವರಿಗೆ 'ಫಕೀಹ್‌'(ಕರ್ಮಶಾಸ್ತ್ರ ಪಂಡಿತ) ಎನ್ನುತ್ತಾರೆ. 'ಫಕೀಹ್‌'ನ ಬಹುವಚನ‏ 
ಇ' ಎಂದಾಗಿದೆ. "‏ 

ಈ 'ಫಿಕ್ಸ್‌' ಅಂದರೆ ಕರ್ಮಶಾಸ್ತ್ರದಲ್ಲಿರುವಂತಹ ಆದೇಶಗಳೆಲ್ಲವೂ ಏಕಪ್ರಕಾರ 
ಖುವುದಿಲ್ಲ. ಕೆಲವು ಕರ್ಮಗಳನ್ನು ಮಾಡುವುದು ಕಡ್ಡಾಯವಾಗಿದೆ. ಮಾಡದವರು ಪಾಪಿ 
ಸುತ್ತಾರೆ ಮತ್ತು ಅದನ್ನು ನಿರಾಕರಿಸುವವನು ಸತ್ಯನಿಷೇಧಿಯೆನಿಸುತ್ತಾನೆ. ಇನ್ನು ಕೆಲವು 
'ಗಳಿಗೆ ಅಪಾರ ಪುಣ್ಯ ಫಲವಿದೆ. ಆದರೆ ಅದನ್ನು ಮಾಡದಿದ್ದಲ್ಲಿ ಯಾವುದೇ ತಪ್ಪಿಲ್ಲ. 
ಕೆಲವು ಕರ್ಮಗಳಿಂದ ದೂರವುಳಿಯುವುದು ತೀರಾ ಅಗತ್ಯ. ಅದರಿಂದ ದೂರವುಳಿಯದವನು 
ಯೆನಿಸುತ್ತಾನೆ. ಇನ್ನು ಕೆಲವು ಕರ್ಮಗಳಿಂದ ದೂರವುಳಿಯುವ ಪ್ರಯತ್ನವನ್ನು ಮಾಡ 
ಗುತ್ತದೆ. ಆದರೆ ಅದರಿಂದ ತಡೆದಿರಿಸಿಕೊಳ್ಳೆದವನ ಮೇಲೆ ಯಾವುದೇ ಪಾಪವಿಲ್ಲ. ಇನ್ನು 
ಕರ್ಮಗಳಿವೆ. ಅವುಗಳನ್ನು ಕೆಲವು ಮಂದಿ ಆಚರಿಸಿದರೆ ಎಲ್ಲರ ಹೊಣೆ ಈಡೇರಿದಂತಾಗುತ್ತದೆ. 
ಲ್ಲ ಅದೇಶಗಳಲ್ಲಿನ ವ್ಯತ್ಯಾಸಗಳನ್ನನುಸರಿಸಿ ಅವುಗಳಿಗೆ ಕರ್ಮಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ 
ಹೆಸರುಗಳನ್ನು ನೀಡಲಾಗಿದೆ. ಅವುಗಳನ್ನು 'ಕರ್ಮಶಾಸ್ತ್ರೀಯ ಪಾರಿಭಾಷಿಕ'ಗಳೆನ್ನುತ್ತೇವೆ. 
ಇದಿಭಾಷಿಕ'ಗಳೆಲ್ಲವನ್ನೂ ತಿಳಿದುಕೊಳ್ಳಬೇಕಾದುದು ಅಗತ್ಯ. 


ರ್ಕ್‌ 

ಪವಿತ್ರ ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ನೀಡಲಾದ ಆದೇಶಗಳು ಅಥವಾ ಕೇವಲ 
ಅನ್‌ ಅಥವಾ ಹಲವು ಹದೀಸ್‌ಗಳಲ್ಲಿ ಸ್ಪಷ್ಟವಾಗಿ ಆದೇಶಿಸಲಾದಂತಹ ಕಾರ್ಯಗಳನ್ನು 
೯(ಕಡ್ಡಾಯ ಕರ್ಮ)ಎನ್ನುತ್ತೇವೆ. ಇವುಗಳನ್ನು ಅಂಗೀಕರಿಸದವನು ಸತ್ಸನಿಷೇಧಿಯಾಗಿದ್ದಾನೆ. 
ಖಿ ವಿನಾ ಕಾರಣ ಇದನ್ನು ತೊರೆಯುತ್ತಾನೋ ಆತ ಮಹಾ ಪಾಪಿಯೆನಿಸುತ್ತಾನೆ. 
ಹನು ಅಂತಹವನಿಗೆ ಕಠಿಣ ಶಿಕ್ಷೆಯನ್ನು ನೀಡುವನು. ಫರಾ ಅಥವಾ ಕಡ್ಡಾಯ 
“ದಲ್ಲಿ ಎರಡು ವಿಧಗಳಿವೆ. 1. ಫರ್ದು ಐನ್‌ ಮತ್ತು 2. ಫರ್ದು ಕಿಫಾಯ:. 


ಸಚ್ಚಾ ದೀನ್‌ 

1. ಫರ್ದು ಐನ್‌: 'ಪರ್ಕು ಐನ್‌' ಎಂದರೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನಿರ್ವಹಿಃ 
ಬೇಕಾದ ಕರ್ಮಗಳು. ಉದಾ: ಐದು ಹೊತ್ತಿನ ನಮಾರ್‌, کو و‎ ತಿಂಗಳ ಉಪಃ 
ವ್ರತ ರುಕಾತ್‌ ಮತ್ತು ಹಜ್ಜ್‌ ಇತ್ಯಾದಿ. 

2. تج‎ ಕಿಫಾಯ: ಇದು ಪ್ರತಿಯೊಬ್ಬರ ಮೇಲೆ ಪ್ರತ್ಯೇಕ ಪ್ರತ್ಮೇಕವಾಗಿ ಕಡ್ಡಾಯವ 
ಆದರೆ ಸಾಮೂಹಿಕವಾದ ಕರ್ತವ್ಯವಾಗಿದೆ. ಅಂದರೆ ಒಂದು ಊರಿನ ಕೆಲವು ಮಂದಿ ಇಒ 
ನಿರ್ವಹಿಸಿ ಇನ್ನುಳಿದವರು ನಿರ್ವಹಿಸದಿದ್ದಲ್ಲಿ ಎಲ್ಲರ ಕರ್ತವ್ಯ ಈಡೇರಿದಂತಾಗುತ್ತದೆ. ಆ 
ಯಾರೊಬ್ಬರೂ ನಿರ್ವಹಿಸದೇ ಹೋದಲ್ಲಿ ಅದರ ಪಾಪ ಎಲ್ಲರ ಮೇಲಿರುವುದು ಮ 
ಅವರೆಲ್ಲರೂ ಅಲ್ಲಾಹನ ತಿಕ್ಸೆಗೆ ಪಾತ್ರರಾಗುತ್ತಾರೆ. ಉದಾಹರಣೆಗೆ, ಜನಾರಾ ನಮಾರ: 
ಇದನ್ನು ಊರಿನ ಕೆಲವು ಮಂದಿ ನಿರ್ವಹಿಸಿ, ಉಳಿದವರು ನಿರ್ವಹಿಸದಿದ್ದಲ್ಲಿ ಎಲ್ಲರ ಕತಃ 
ಈಡೇರಿದಂತಾಗುತ್ತದೆ. ಆದರೆ ಯಾರೂ ನಿರ್ವಹಿಸದಿದ್ದರೆ ಎಲ್ಲರೂ ಪಾಪಿಗಳಾಗುತ್ತ 


ವಾಜಿಬ್‌ ٠ 

ಇದನ್ನು .ನೆರವೇರಿಸಬೇಕಾದುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ನ್ಯಾಯೋ 
ಕಾರಣವಿಲ್ಲದೆ ಇದನ್ನು ಸಾಮಾನ್ಯವೆಂದು ಭಾವಿಸಿ ತೊರೆದು ಬಿಟ್ಟರೆ ಪಾಪಿಯಾಗುತ್ಪ 
ಆದರೆ ಇದನ್ನು ಅಂಗೀಕರಿಸದವನನ್ನು ಸತ್ಯನಿಷೇಧಿಯೆನ್ನಲಾಗದು. ಉದಾ: ಜುಃ 
ನಮಾರು್‌ ಫರಾ ಆದರೆ ಈದ್‌ ನಮಾರು್‌ ವಾಜಿಬ್‌ ಆಗಿದೆ. ಯಾರಾದರೂ ಜು: 
ನಮಾರುನ್ನು ಅಲ್ಲಾಹನ ಆದೇಶವೆಂದು ಅಂಗೀಕರಿಸದಿದ್ದರೆ ಆತ ಸತ್ಯ ನಿಷೇಧಿಯಾಗುತ್ತ 
ಅದೇ ವೇಳೆ, ಈದ್‌ ನಮಾರುನ್ನು ಅಲ್ಲಾಹನ ಆದೇಶವೆಂದು ಭಾವಿಸದಿದ್ದರೆ ಆತ ہہ‎ 
ಆಗುವುದಿಲ್ಲ. ಆದರೆ ಅದನ್ನು ನಿರ್ವಹಿಸದವನು ಮಹಾ ಪಾಪಿಯಾಗುತ್ತಾನೆ. ಕೆಲೂ 
'ವಾಜಿಬ್‌' ಎಂಬ ಪಾರಿಭಾಷಿಕವನ್ನು ಒಪ್ಪುವುದಿಲ್ಲ. ಅವರ ಮಟ್ಟಿಗೆ ವಾಜಿಬ್‌ ಆದೇಶಗಳ 
ಕೆಲವು 'ಫರರ್ಭ್‌' ಆಗಿದೆ. ಇನ್ನು ಕೆಲವು 'ಸುನ್ನತೆ ಮುಲಕ್ಕದ' ಆಗಿದೆ. 
ಸುನ್ನತ್‌ 

ಪ್ರವಾದಿವರ್ಯರು(ಸ) ನಿರ್ವಹಿಸಿದ ಮತ್ತು ಅದನ್ನು ಆದೇಶಿಸಿದ ಐಚ್ಛಿಕ ಕರ್ಮಗಳ 
ಸುನ್ನತ್‌ ಎನ್ನುತ್ತೇವೆ. ಇದರಲ್ಲಿ ಎರಡು ವಿಧಗಳಿವೆ. 1. ಸುನ್ನತೆ ಮುಅಕ್ಕದ 2. ಸುಃ 
ಗೈರ್‌ ಮುಅಕ್ಕದ. 
1. ಸುನ್ನತೆ ಮುಆಕ್ಕೆಜ: ಪ್ರವಾದಿವರ್ಯರು(ಸ) ಮತ್ತು ಸಹಾಬಿಗಳು ನಿತ ನಿರ್ವಹಿಸುತಿ 
ಕರ್ಮಗಳು ಅಥವಾ ಪ್ರವಾದಿವರ್ಯರು ಆದೇಶಿಸಿದ ಮತ್ತು ವಿನಾ ಕಾರಣ ತೊರೆಯದಿರುತ್ತಿದ್ದಂ 
ಕರ್ಮಗಳನ್ನು ಸುನ್ನತೆ ಮುಕ್ಕದ ಎನ್ನುತ್ತೇವೆ. ಇದನ್ನು ಯಾರಾದರೂ ವಿನಾ ಕಾ! 
ತೊರೆದರೆ ಆತ ಪಾಪಿಯಾಗುತ್ತಾನೆ. ಆದರೆ ಅಕಸ್ಮಾತ್‌ ಬಿಟ್ಟುಹೋದರೆ ಅಲ್ಲಾ 
ಕ್ಷಮಿಸಲೂಬಹುದು. 
2. ಸುನ್ನತೆ ಗೈರ್‌ ಮುಅಕ್ಕದ: ಪ್ರವಾದಿವರ್ಯರು(ಸ) ಮತ್ತು ಸಹಾಬಿಗಳು ಹೆಚ್ಚಾಗಿ ಮಾ! 
ಆದರೆ ನಿಯಮಿತವಾಗಿ ಮಾಡಿರದೆ, ಕೆಲವೊಮ್ಮೆ ಮಾಡಿದ, ಇನ್ನು ಕೆಲವೊಮ್ಮೆ ಮಾಡಿರದಂ: 


: ಸಚ್ಚಾ ದೀನ್‌ 
ರ್ಯಗಳು 'ಸುನ್ನತೆ ಗೈರ್‌ ಮುಅಕ್ಕದ' ಆಗಿವೆ. ಈ ಕಾರ್ಯ ಮಾಡಿದವರಿಗೆ ಪುಣ್ಯವಿದೆ, 
»ತ್ತು ಮಾಡದವರ ಮೇಲೆ ಪಾಪವೇನೂ ಇಲ್ಲ. 
ಬುಪ್ತಹಬ್‌ 

ಪ್ರವಾದಿವರ್ಯರು(ಸ) ನಿಯಮಿತವಾಗಿ ಮಾಡಿರದ ಆದರೆ ಕೆಲಪೊಮ್ಮೆ ಮಾಡುತ್ತಿದ್ದಂತಹ 
ರ್ಬ್ಯಗಳು 'ಮುಸ್ತಹಬ್‌' ಆಗಿವೆ. ಇವುಗಳನ್ನು ಮಾಡುವವನಿಗೆ ಪುಣ್ಯವಿದೆ ಮತ್ತು ತೊರೆದರೆ 
ಬಾವುದೇ ಪಾಪವಿಲ್ಲ. ಇದನ್ನು ಪಾರಿಭಾಷಿಕದಲ್ಲಿ 'ನಫಿಲ್‌' ಮತ್ತು 'ಮಂದೂಬ್‌' ಎಂದೂ 
ಸಯಲಾಗುತ್ತದೆ. 


ರಾಮ್‌ 

ಪವಿತ್ರ ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ಸ್ಪಷ್ಟವಾಗಿ ಯಾವ್ಮಾವ ಕಾರ್ಯಗಳಿಂದ 
ೊರವಿರಬೇಕೆಂದು ಆದೇಶಿಸಲಾಗಿದೆಯೋ ಅವುಗಳನ್ನು 'ಹರಾಮ್‌' (ನಿಷಿದ್ಧ) ಎನ್ನುತ್ತೇವೆ. 
ಸೆರಾಮ'ನ್ನು ಹರಾಮೆಂದು ಒಪ್ಪದವನು ಸತ್ಯನಿಷೇಧಿಯಾಗುತ್ತಾನೆ. ಹರಾಮೆಂದು ತಿಳಿದರೂ 
'ವುಗಳಿಂದ ದೂರವುಳಿಯದವನು ಮಹಾ ಪಾಪಿಯೆನಿಸುತ್ತಾನೆ ಮತ್ತು ಘೋರಯಾತನೆಗೆ 
'ರ್ಹನಾಗುತ್ತಾನೆ. ಉದಾಹರಣೆಗೆ: ಮದ್ಯಪಾನ, ಜೂಜಾಟ, ಕಳ್ಳತನ, ಸುಳ್ಳು ಇತ್ಯಾದಿ. 
ಏಕ್ರೂಹ್‌ 

ಯಾವ ಕಾರ್ಯಗಳಿಂದ ದೂರವಿರಲು ಹದೀಸ್‌ಗಳಲ್ಲಿ ತಾಕೀತು ಮಾಡಲಾಗಿದೆಯೋ 
1ವುಗಳನ್ನು 'ಮಕ್ರೂಹ್‌' ಎನ್ನಲಾಗುತ್ತದೆ. ಇದರಲ್ಲಿ ಎರಡು ವಿಧಗಳಿವೆ. 1. ಮಕ್ರೂಹ್‌ 
'ಹಶ್ರೀಮಿ ಮತ್ತು 2. ಮಕ್ರೂಹ್‌ ತನ್‌ಮೀಹಿ. 
. ಮಕ್ರೂಹ್‌ ತಹ್ರೀಮಿ: ಇದರಿಂದ ದೂರವಿರಬೇಕಾದುದು ಅವಶ್ಯಕವಾಗಿದೆ. ಯಾರು ವಿನಾ 
ಇರಣ ಇಂತಹ ಕಾರ್ಯವೆಸಗುತ್ತಾರೋ ಅವರು ಪಾಪಿಗಳಾಗುತ್ತಾರೆ. ಆದರೆ ಅಂತಹವುಗಳನ್ನು 
ಖಿಕ್ರೂಹ್‌ ಎಂದು ಒಪ್ಪದವರನ್ನು ಕಾಫಿರ್‌(ಸತ್ಯ ನಿಷೇಧಿ) ಎನ್ನಲಾಗದು. ಆದರೆ 
ಖುಸ್ಲಿಮರಾದವರು ಅಂತಹ ಕಾರ್ಯಗಳಿಂದ ದೂರವಿರಲೇ ಬೇಕಾಗಿದೆ. ಉದಾ: ನಾಯಿ, 
ಕಂದಿಗಳು ತಿಂದು ಬಿಟ್ಟ ಎಂಜಲು ಇತ್ಯಾದಿ. 
. ಮಕ್ರೂಹ್‌ ತನ್‌ರೀಹಿ: ಮುಸ್ಲಿಮರು ದೂರವಿರಬೇಕಾದಂತಹ ಕಾರ್ಯಗಳು. 
ಇತಹವುಗಳಿಂದ ಬೊರವುಳಿದರೆ ಪುಣ್ಯವಿದೆ. ಆದರೆ ಈ ಕಾರ್ಯವೆಸಗಿದವರ ಮೇಲೆ ಯಾವ 
ಸಾಪವೂ ಇರದು. ಆದರೆ ಅದು ಅನುವದನೀಯವಲ್ಲ. ಉದಾ: ಬೆಕ್ಕು ತಿಂದು ಬಿಟ್ಟ 
»೦ಜಲು. ಕೆಲವು ಮಂದಿಯ ಪ್ರಕಾರ ತಂಬಾಕು ಸೇವನೆ ಇತ್ಯಾದಿ. 


ಸುಬಾಹ್‌ 

ಮಾಡಿದರೆ ಪುಣ್ಯವೂ ಇಲ್ಲದ, ಮಾಡದಿದ್ದರೆ ಪಾಪವೂ ತಟ್ಟದಂತಹ ಕಾರ್ಯಗಳನ್ನು 
ಸುಬಾಹ್‌ ಎನ್ನುತ್ತೇವೆ. ಉದಾಹರಣೆಗೆ: ಬಾಜಿ ಕಟ್ಟದೆ ಕಬಡ್ಡಿ, ಫುಟ್‌ಬಾಲ್‌ ಇತ್ಯಾದಿ 
3ಟಗಳನ್ನಾಡುವುದು. 


ಸಚ್ಚಾ ದೀನ್‌ It 
ನಜಸ್‌ 

ಯಾವ ನೀರಿನಿಂದ ಶುದ್ಧತೆಗಳಿಸಲಾಗುವುದಿಲ್ಲವೋ ಅದು ನಜಸ್‌(ಮಲಿನ) ಆಗಿದೆ. 
ತಾಹಿರ್‌ 

ಶುದ್ಧವಾಗಿರುವ ಮತ್ತು ಶುದ್ಧತೆಯನ್ನು ಗಳಿಸಬಹುಬಾದಂತಹ ನೀರನ್ನು 'ತಾಹಿರ್‌ 
ಎನ್ನುತ್ತೇವೆ. 
ಮಶ್‌ಕೂಕ್‌ 

- ಯಾವ ನೀರು ಶುದ್ಧ: ವೋ-ಅಶುದ್ಧಮೋ ಎಂಬ ಸಂಶಯವಿರುತ್ತದೋ ಅದನ್ನು 

'ಮಶ್‌ಕೂಕ್‌' ಎನ್ನುತ್ತೇವೆ. ಕತ್ತೆ, ಹೇಸರಗತ್ತೆಗಳು ತಿಂದು ಬಿಟ್ಟ ಎಂಜಲು ಮತ್ತು 
ಯಾರಾದರೂ ಕೈ ಮುಳುಗಿಸಿ ಬಿಟ್ಟಂತಹ ನೀರು ಇತ್ಕಾದಿ. 


ತಹಾರತ್‌ (ಶುಚಿತ್ವ) 


ಶುಚಿತ್ವವನ್ನು ಪಾಲಿಸುವವರು ಅಲ್ಲಾಹನ ಪ್ರೀತಿಗೆ ಪಾತ್ರರಾಗುತ್ತಾರೆ. ಶುಚಿತ್ವಕ್ಕೆ 
ಇರಿಭಾಷಿಕದಲ್ಲಿ ತಹಾರತ್‌ ಎನ್ನಲಾಗುತ್ತದೆ. ಪ್ರವಾದಿವರ್ಯರು(ಸು) ಹೀಗೆಂದಿರುವರು: 
ಕುಚಿತ್ಯವು ಈಮಾನಿನ ಅರ್ಧಾಂಶವಾಗಿದೆ." 

ನಾವು ಪ್ರತಿನಿತ್ಯವೂ ಶುದ್ಧವಾಗಿರಲು ಪ್ರಯತ್ನಿಸುತ್ತೇವೆ. ಐದು ಹೊತ್ತು ನಮಾರು್‌ 
ರ್ವಹಿಸುವ ವ್ಯಕ್ತಿ ಕೊಳಕಾಗಿರಲು ಹೇಗೆ ಸಾಧ್ಯ? ಶುಚಿತ್ವದ ಹೊರತು ನಮಾರು್‌ 
ಂಧುವಾಗುವುದೇ ಇಲ್ಲ. ಪ್ರವಾದಿವರ್ಯರು(ಸ) ಹೇಳಿದ್ದಾರೆ: "ಸ್ವರ್ಗದ ಕೀಲಿಕ್ಕೆ ನಮಾರು್‌ 
ಗಿದೆ ಮತ್ತು ನಮಾರು್‌ನ ಕೀಲಿಕ್ಕೆ ಶುಚಿತ್ವವಾಗಿದೆ.” 

ಮುಸ್ಲಿಮನು ಎಲ್ಲ ರೀತಿಯ ಕೊಳಕು ಮತ್ತು ಹೊಲಸಿನಿಂದ ದೂರವಿರುತ್ತಾನೆ. ಆತ 
ನ್ನ ಬಾಹ್ಯವನ್ನು ಶುಚಿಯಾಗಿರಿಸುತ್ತಾನೆ. ಅದೇ ರೀತಿ ಅಂತರಂಗವನ್ನು ನಿರ್ಮಲವಾಗಿರಿಸುತ್ತಾನೆ. 
ನಾಹ್ಯದ ಶುಚಿತ್ವವೆಂದರೆ ಆತ ತನ್ನ ದೇಹ, ವಸ್ತ್ರ, ವಾಸಿಸುವ ಸ್ಥಳ ಇತ್ಯಾದಿ ಎಲ್ಲವನ್ನೂ 
ಸರ್ಮಲ್ಯದಿಂದಿರಿಸುತ್ತಾನೆ. ಅಂತರಂಗದ ಶುಚಿತ್ವವೆಂದರೆ ಸತ್ಯನಿಷೇಧ(ಕುಫ್ರ್‌) ಮತ್ತು ಬಹುದೇವ 
ಶ್ವಾಸ(ಶಿರ್ಕ್‌)ಗಳಂತಹ ವಿಷಯಗಳಿಂದ ತನ್ನ ಮನಸ್ಸನ್ನು ಶುದ್ಧವಾಗಿರಿಸುತ್ತಾನೆ. ಕೆಟ್ಟ 
ಸತೋಚನೆಗಳನ್ನು ತನ್ನ ಮನದಲ್ಲಿ ಸುಳಿಯಲು ಬಿಡುವುದಿಲ್ಲ. ಸುಳ್ಳು, ಗೀಬತ್‌(ಪರನಿಂದೆ), 
9ಪವಾದ, ಜಿಪುಣತೆ ಮತ್ತು ಅಶ್ಲೀಲ ಮಾತುಗಳೆನ್ನಾಡುವುದಿಲ್ಲ. ಮನದಲ್ಲಿ ಯಾರ ವಿರುದ್ಧವೂ 
ಸ್ಟೀಷ ಅಸೂಯೆಯನ್ನಿರಿಸುವುದಿಲ್ಲ. ಅಹಂಭಾವ ತೋರುವುದಿಲ್ಲ. ಅಲ್ಲಾಹನ ಮೇಲೆ 
ಶ್ವಾಸವಿಡುತ್ತಾನೆ ಮತ್ತು ಅವನ ಸೃಷ್ಟಿಗಳೊಂದಿಗೆ ವಾತ್ಸಲ್ಯ ತೋರುತ್ತಾನೆ. ಒಟ್ಟಿನಲ್ಲಿ 
ಖುಸ್ತಿಮನ ದೇಹ ಮತ್ತು ಮನಸ್ಸು ಎಲ್ಲ ರೀತಿಯ ಮಾಲಿನ್ಯದಿಂದ ಮುಕ್ತವಾಗಿರುತ್ತದೆ. 
5ದ್ದರಿಂದಲೇ ಪ್ರವಾದಿವರ್ಯರು(ಸು "ನೈರ್ಮಲ್ಕವೇ ಧರ್ಮದ ಸರ್ವಸ್ವ" ಎಂದು ಸಾರಿದ್ದಾರೆ. 

ಯಾವ ರೀತಿ ನೀರಿನಿಂದ ಹೊರಬರುವುದರಿಂದ ಮೊನು ಭಯ ಪಡುತ್ತದೋ ಅದೇ 
೫ತಿ ನಾವು ಮಾಲಿನ್ಯದಿಂದ ಗಾಬರಿಗೊಳ್ಳುತ್ತೇವೆ. ಆದ್ದರಿಂದ ನಾವು ಎಲ್ಲ ವಿಧದ 
ಖಾಲಿನ್ಯಗಳನ್ನು ಮತ್ತು ಅವುಗಳಿಂದ ದೂರವಿದ್ದು ಶುಚಿತ್ವ ಕಾಪಾಡುವ ರೀತಿಯನ್ನು ತಿಳಿದು 
ಓೊಳ್ಳಚೇಕಾದುದು ಅಗತ್ಯ. ಪ್ರವಾದಿವರ್ಯರು(ಸು) ನಮಗೆ ಆ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ 
ಿಸಿದ್ದಾರೆ. ಯಾವ ವಸ್ತು ಶುದ್ಧ? ಯಾವುದು ಮಲಿನ? ಯಾವ ವಿಷಯಗಳಿಂದ ವ್ಯಕ್ತಿ 
೨ಶುದ್ಧನಾಗುತ್ತಾನೆ ಮತ್ತು ಶುದ್ಧನಾಗುವ ರೀತಿಯೇನು? ಇವೆಲ್ಲವುಗಳನ್ನೂ ಪ್ರವಾದಿವರ್ಯರು(ಸ) 
ಸಮಗೆ ಕಲಿಸಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಿತ್ಯವೂ ಪರಿಶುದ್ದ ರಾಗಿರಬೇಕು. ಎಂದೂ 
ಹಾಲಿನ್ಯದೆಡೆಗೆ ಸುಳಿಯಬಾರದೆಂದು ಪ್ರವಾದಿವರ್ಯರು(ಸ) ನಮಗೆ ಹಲವು.ವಿಧದಲ್ಲಿ ತಾಕೀತು 
ಖಾಡಿದ್ದಾರೆ. 


ಸಚ್ಚಾ ದೀನ್‌ 2 
ನಜಾಸತ್‌(ಮಾಲಿನ್ಯ) 
ಅಶುದ್ಧತೆ ಅಥವಾ ಮಾಲಿನ್ಯವನ್ನು 'ನಜಾಸತ್‌' ಎನ್ನಲಾಗುತ್ತದೆ. ಇದರಲ್ಲಿ ಎರಡ 
ವಿಧಗಳಿವೆ. 'ನಜಾಸತೆ ಹಕೀಕೀ' ಮತ್ತು 'ನಜಾಸತೆ ಹುಕುಮೊ'. ಈ ಎರಡೂ ರೀತಿಂ: 
ಮಾಲಿನ್ಯಗಳ ವಿವರ, ಆದೇಶ ಮತ್ತು ಅವುಗಳಿಂದ ಮುಕ್ತವಾಗಿರುವ ರೀತಿಯನ್ನು ನಾವು ಚೆನ್ನಾ 
ತಿಳಿದು ಕೊಂಡಿರಬೇಕಾಗಿದೆ. ಯಾಕೆಂದರೆ ನಾವು ನಿತ್ಯ ಪರಿಶುದ್ಧೆರಾಗಿರಬೇಕಲ್ಲವೇ? 


ನಜಾಸತೆ ಹಕೀಕೀ(ಗೋಚಿರ ಮಾಲಿನ್ಯ) 

ಕಣ್ಣಿಗೆ ಕಾಣುವಂತಹ ಮತ್ತು ಅದನ್ನು ಕಾಣುವಾಗ ಎಲ್ಲರೂ ಅಸಹ್ಮ ಪಡುವಂತಃ 
ಮಾಲಿನ್ಯವು 'ನಜಾಸತೆ ಹಕೀಕೀ' ಆಗಿದೆ. ಅಂತಹ ಮಾಲಿನ್ಮದಿಂದ ಎಲ್ಲರೂ ತಮ್ಮ ಸವ 
ವಸ್ತುಗಳನ್ನು ದೂರವಿರಿಸಲು ಮತ್ತು ಶುದ್ಧವಾಗಿರಿಸಲು ಪ್ರಯತ್ನಿಸುತ್ತಾರೆ. ಇದರಲ್ಲಿ ಎರಡ 
ವಿಧಗಳಿವೆ. 'ನಜಾಸತೆ ಗಲೀರು' ಮತ್ತು 'ನಜಾಸತೆ ಖಫೀಫ' 
ನಜಾಸತೆ ಗಲೀರು:: ಯಾವುದೇ ಅಸ್ಪಷ್ಟತೆಯಿಲ್ಲದ, ಮಲಿನವೆಂಬ ಬಗ್ಗೆ ಎಳ್ಳಷ್ಟೂ ಸಂಶಂ: 
ವಿಲ್ಲದಂತಹ ವಸ್ತುವನ್ನು 'ನಜಾಸತೆ ಗಲೀರುು' ಎನ್ನುತ್ತೇವೆ. ಇಂತಹ ವಸ್ತುಗಳನ್ನು ಪ್ರತಿಯೊಬ್ಬರ. 
ಮಲಿನವೆಂದೇ ಭಾವಿಸುತ್ತಾರೆ ಮತ್ತು ಅವು ಶುದ್ಧವಾಗಿರುವ ಬಗ್ಗೆ ಯೋಚಿಸಲೂ ಸಿದ್ದರಾಗಲಾರರ: 
ಉದಾಹರಣೆಗೆ: ಮಾನವನ ಮಲ, ಮೂತ್ರ, ರಕ್ತ, ಪ್ರಾಣಿಗಳ ರಕ್ತ, ಕುದುರೆ-ಕತ್ತೆಗಳೆ ಲದ್ಧಿ 
ನಾಯಿ-ಬೆಕ್ಕುಗಳ ಮಲ ಇತ್ಯಾದಿ. ಹಂದಿಯ ಪ್ರತಿಯೊಂದು ವಸ್ತುವೂ ಮಲಿನವಾಗಿದೆ. ٤> 
ಎಲ್ಲ ವಸ್ತುಗಳು ಬಟ್ಟೆ, ಮೈ, ಮಣೆ, ಮಂಚ, ಕುರ್ಚಿ ಇತ್ಯಾದಿಗಳಿಗೆ ತಾಗಿದರೆ, ಅದನ 
ಮೂರು ಬಾರಿ ತೊಳೆಯಬೇಕು. ಯಾವ ಜಾಗಕ್ಕೆ ಈ ಮಾಲಿನ್ಯ ತಾಗಿದೆಯೋ € 
ಜಾಗವನ್ನಂತೂ ಚೆನ್ನಾಗಿ ತಿಕ್ಕಿ ತೊಳೆಯಬೇಕು. ಯಾವುದೇ ಕಲೆ ಉಳಿಯದಂತೆ ನೋಡಿಕೊಳ್ಳಬೇಕ: 
ವಸ್ತ್ರದಲ್ಲಾಗಿದ್ದರೆ ಮೂರು ಬಾರಿ ಸರಿಯಾಗಿ ಹಿಂಡಿ ತೊಳೆಯಬೇಕು. 

ಇಂತಹ ಕೊಳಕು ಅತ್ಯಲ್ಪ ಪ್ರಮಾಣದಲ್ಲಿ ಯಾವುದಾದರೂ ವಸ್ತುವಿಗೆ ತಾಗಿದ್ದು ಅಂತಃ 
ಸ್ಥಿತಿಯಲ್ಲಿ ನಮಾರು್‌ ನಿರ್ವಹಿಸಿದರೆ ನಮಾರ್‌ ಸಿಂಧುವೇನೋ ಆಗುತ್ತದೆ. ಆದರೆ ಪದೆ 
ಪದೇ ಮತ್ತು ಉದ್ದೇಶಪೂರ್ವಕ ಹೀಗೆ ಮಾಡುವುದು ಸರಿಯಲ್ಲ. ಬದಲಾಗಿ ಯಾವುದೆ 
ವಸ್ತುವಿನ ಮೇಲೆ ಕೊಳಕು ತಾಗಿದರೆ ಮತ್ತು ಅದು ಅಶುದ್ಧವಾದರೆ ತಕ್ಷಣವೇ ماد‎ 
ವ್ಯವಸ್ಥೆ ಮಾಡಬೇಕು. 
ನಜಾಸತೆ ಖಫೀಘ: ಅಂದರೆ ಗಲೀರು ಮಾಲಿನೃಕ್ಕಿಂತ ಕೊಂಚ ಲಘುವಾದ ಮಾಲಿನ್ಯ. ಕೆಲಃ 
ಆಧಾರಗಳಿಂದ ಅವು ಶುದ್ಧವಾಗುವುದೆಂಬ ಸಂಶಯವೂ ಇರುವಂತಹ ಮಾಲಿನ್ಯಕ್ಕೆ 'ನಜಾಸ 
ಖಫೀಫ' ಎನ್ನುತ್ತೇವೆ. 'ನಜಾಸತೆ ಗಲೀರುಕಕ್ಕೆ ಹೋಲಿಸಿದರೆ 'ನಜಾಸತೆ ಖಫೀಫ'ದ ಕುರಿ 
ಆದೇಶವು ಲಘು ಮತ್ತು ಮೃದುವಾಗಿದೆ. ಉದಾ: ಹರಾಮ್‌ ಪ್ರಾಣಿಗಳ ಮೂತ್ರ, ಹರಾಮ 
ಪಕ್ಷಿಗಳ ಹಿಕ್ಕೆ ದುರ್ಗಂಧ ಸೂಸುವಂತಿರುವ ಹಲಾಲ್‌ ಹಕ್ಕಿಗಳ ಹಿಕ್ಕೆ ಇತ್ಯಾದಿ. 

ಈ ವಸ್ತುಗಳು ದೇಹಕ್ಕೆ ಅಥವಾ ವಸ್ತ್ರ ಇತ್ಕಾದಿಗಳಿಗೆ ತಾಗಿದರೆ ಮತ್ತು ನಾಲ್ಕನೆ 
ಒಂದಂಶಕ್ಕಿಂತ ಕಡಿಮೆಯಿದ್ದರೆ, ಅದನ್ನು ಶುಚಿಗೊಳಿಸದೆ ನಮಾರು್‌ ನಿರ್ವಹಿಸಬಾರದ: 
ಒಂದು ವೇಳೆ ಅಂತಹ ಅವಸ್ಥೆಯಲ್ಲಿ ನಮಾರ್‌ ನಿರ್ವಹಿಸಿದರೆ ನಮಾರು್‌ ಸಿಂಧುವಾಗುತ್ತದ 


ಸಚ್ಛಾ ದೀನ್‌ 
ಅದು ಮಕ್ರೂಹ್‌ (ಅಪ್ರಿಯ) ಆಗಿದೆ. ಅದರಿಂದ ದೂರವಿರುವ ಮತ್ತು ಮಾಲಿನ್ಮವನ್ನು 
ವೇ ತೊಳೆದು ಶುಚಿಗೊಳಿಸುವ ಅಭ್ಯಾಸವನ್ನಿಟ್ಟುಕೊಳ್ಳೆಬೇಕು. 
ಪಾದರಕ್ಷೆ ಅಥವಾ ನೆಲಕ್ಕೆ ಮಲ ಅಥವಾ ಲದ್ದಿ ತಾಗಿದ್ದು ಅದು ಒಣಗಿದ್ದರೆ ಅದನ್ನು 
ತೆಗೆದರೆ ನೆಲ ಅಥವಾ ಹಾದರಕ್ಷೆ ಶುಚಿಯಾಗುತ್ತದೆ. ಒಂದು ಪೇಳೆ ಮಾಲಿನ್ಮ್ಕದ ಕಲೆಯೂ 
ಹಿ ಹೋದಲ್ಲಿ ಆ ಜಾಗದಲ್ಲಿ ನಮಾರು್‌ ಕೂಡ ನಿರ್ವಹಿಸಬಹುದಾಗಿದೆ. 
ಮೊಲೆ ಹಾಲುಣ್ಣುವ ಮಕ್ಕಳ ಮೂತ್ರವೂ 'ನಜಸ್‌' ಆಗಿದೆ. ಅದರಿಂದಲೂ ನಿಮ್ಮ ವಸ್ತ್ರ 
'ರ ವಸ್ತುಗಳನ್ನು ಮುಕ್ತವಾಗಿರಿಸಬೇಕು. ವಸ್ತಕ್ಕೆ ಗಂಡು ಮಗುವಿನ ಮೂತ್ರ ತಾಗಿದ್ದರೆ 
ಮೇಲೆ ನೀರನ್ನು ಸಿಂಪಡಿಸಿದರೆ ಸಾಕು. ಮಾಲಿನ್ಯ ಹೊರಟು ಹೋಗುತ್ತದೆ. ಆದರೆ ಹೆಣ್ಣು 
ರಿನ ಮೂತ್ರ ತಾಗಿದರೆ ಅದನ್ನು ತೊಳೆದು ಶುಚಿಗೊಳಿಸಬೇಕು. 


ಇಸ್ತಂಜಾ(ಶೌಚ್ಯ) 

ಮಲ ಮೂತ್ರ ವಿಸರ್ಜನೆಯ ಬಳಿಕ ಶುಚಿಗೊಳಿಸುವ ಕಾರ್ಯವನ್ನು 'ಇಸ್ತಿಂಚಾ' 
ವೆ. ಮಲ ಮೂತ್ರ ವಿಸರ್ಜನೆಯಾದ ಬಳಿಕ ಮೊದಲು -ಮಣ್ಣಿನ ಹೆಂಟೆಯಿಂದ 
ಏಳಿಸಬೇಕು. ಬಳಿಕ ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ಮಣ್ಣಿನ ಹೆಂಟೆ ಸಿಗದಿದ್ದರೆ 
ಕಲ್ಲು, ಒಣ ಇಟ್ಟಿಗೆ ಅಥವಾ ಇನ್ನಿತರ ಶುದ್ಧ ಗೊಳಿಸಬಹುದಾದಂತಹ ವಸ್ತುವನ್ನು 
ಹುದು. ಆದರೆ ಎಲುಬು, ಇದ್ದಲು, ಸೆಗಣಿ ಅಥವಾ ಬರೆಯಲಾದಂತಹ ಕಾಗದದಿಂದ 
اھ‎ ಮಾಡಬಾರದು. ಹಾಗೆಯೇ ದೇಹಕ್ಕೆ ನೋವುಂಟು ಮಾಡುವಂತಹ ಹರಳು ಕಲ್ಲು 
' ಇಟ್ಟಿಗೆ ತುಂಡನ್ನು ಬಳೆಸಬಾರದು. ಮಣ್ಣಿನ ಹೆಂಟೆಯಿಂದ 'ಇಸ್ತಿಂಜಾ' ಮಾಡುವುದಿದ್ದರೆ 
3ದಲ್ಲಿ ಮಾಡಬೇಕು. ಇತರ ಜನರಿರುವ ಕಡೆ ಎಲ್ಲರೆದುರು ಇಸ್ತಿಂಜಾ ಮಾಡುವುದು 
ತೆಯಾಗಿದೆ. ಇಂತಹ ನಾಚಿಕೆಗೇಡಿನ ಕೆಲಸದಿಂದ ದೂರವಿರಬೇಕು ಮತ್ತು ಯಾರಾದರೂ 
ಶಿ ಮಾಡುತ್ತಿದ್ದರೆ ಆತನಲ್ಲಿ, "ಇಂತಹ ಕೃತ್ಯವು ಇಸ್ಲಾಮೂ ಶಿಷ್ಟಾಚಾರ ಮತ್ತು ಸಭ್ಯತೆಗೆ 
ವಾಗಿದೆ" ಎಂದು ತಿಳಿ ಹೇಳಬೇಕು. 
ಯಾವಾಗಲೂ 'ಇಸ್ತಿಂಜಾ'ವನ್ನು ಎಡಗೈಯಿಂದಲೇ ಮಾಡಬೇಕು. ಎಲ್ಲಾದರೂ ಮಣ್ಣಿನ 
ಸಿಗದಿದ್ದರೆ ಕೇವಲ ನೀರಿನಿಂದಲೂ ಶುಚಿಗೊಳಿಸಬಹುದಾಗಿದೆ. ಆದರೆ ಮಣ್ಣಿನ 
ರುನ್ನು ಬಳಸುವುದು ಉತ್ತಮವಾಗಿದೆ. 
ಶುಚಿತ್ವವನ್ನು ಗಳಿಸಲಿಕ್ಕಾಗಿ ಅಲ್ಲಾಹನು ಎರಡು ವಸ್ತುಗಳನ್ನು ತಯಾರಿಸಿಟ್ಟಿದ್ದಾನೆ. 
ಮತ್ತು ಮಣ್ಣು. ಅವೆರಡೂ ಎಲ್ಲೆಡೆ ಸುಲಭದಲ್ಲಿ ಸಿಗುವಂತಹುದಾಗಿದೆ. ಮಣ್ಣಂತೂ 

ಕಂಡು ಬರುತ್ತದೆ. ಅದೇ ರೀತಿ ನೀರಿಗಾಗಿ ಅಲ್ಲಲ್ಲಿ ಬಾವಿಗಳು, ಕಾರಂಜಿಗಳು, 
'ದಿ, ನಾವೆಗಳುು ನಲ್ಲಿ ಇತ್ಕಾದಿಗಳಿವೆ. ನಾವು ಶುಚಿತ್ವವನ್ನು ಗಳಿಸುವಲ್ಲಿ ಎಂದಿಗೂ 
ತೋರಬಾರದು. ಅಲ್ಲಾಹನ ಸತ್ಮ ಧರ್ಮವು ನಮಗೆ ಶುಚಿತ್ವ ಗಳಿಸುವ ಕ್ರಮವನ್ನು 
ಸುಲಭಗೊಳಿಸಿದೆ. ಪ್ರವಾದಿವರ್ಯರೂ(ಸು) ಶುಚಿತ್ವ ಗಳಿಸುವಂತಹ ವಿಧಾನಗಳನ್ನು 
ಗಿ ಕಲಿಸಿದ್ದಾರೆ. ಎಂದಾದರೂ ನಮ್ಮ ಯಾವುದಾದರೊಂದು ವಸ್ತು ಅಶುದ್ಧವಾದರೆ 


ಸಚ್ಚಾ ದೀನ್‌ 
ತಕ್ಟಣವೇ ಶುದ್ಧಗೊಳಿಸಬೇಕು. ಹಾಗೂ ಸ್ವತಃ ನಿತ್ಯವ್ಣೂ ಪರಿಶುದ್ಧರಾಗಿರಬೇಕು. ಶುಚಿತ 
ಕಾಪಾಡುವವರೇ ಅಲ್ಲಾಹನಿಗೆ ಹೆಚ್ಚು ಪ್ರಿಯರೆನಿಸುತ್ತಾರೆ. 

'ನಜಾಸತೆ ಹಕೀಕಿ'ಯ ವಿಧಗಳು ಮತ್ತು ಅವುಗಳಿಂದ ಮುಕ್ತವಾಗಿ ಪರಿಶುದ್ದ 
ವಿಧಾನವನ್ನು ತಿಳಿದುಕೊಂಡೆವು. ಈಗ, 'ನಜಾಸತೆ ಹುಕುಮೊ'ಯ ವಿಧಗಳು 
ಅವುಗಳಿಂದ ದೂರವಾಗುವ ಹಾಗೂ ಶುದ್ಧತೆ ಕಾಪಾಡುವ ವಿಧಾನವನ್ನು ತಿಳಿದುಕೊಳೆ. 


ನಜಾಸತೆ ಹುಕುಮೊ(ಅಗೋಚರ ಮಾಲಿನ್ಯ) 

ಕಣ್ಣಿಗೆ ಗೋಚರಿಸದ, ಪ್ರವಾದಿವರ್ಯರು(ಸ) ತಿಳಿಸಿದಂತಹ ಮಾಲಿನ್ಯಕ್ಕೆ 'ನ 
ಹುಕುಮವೂ' ಎನ್ನುತ್ತೇವೆ. ವ್ಯಕ್ತಿ ಮಲ ಮೂತ್ರ ವಿಸರ್ಜಿಸಿದರೆ, ಅಥಧೋವಾಯು ಹೊ 
ದೇಹದಿಂದ ರಕ್ತ ಅಥವಾ ಕೀವು ಸ್ರವಿಸಿದರೆ, ಒರಗಿಕೊಂಡು(ಮಲಗಿ) ನಿದ್ರಿಸಿದರೆ ಅಥವಾ 
ಮಾಡಿದರೆ-ಇಂತಹ ಸ್ಥಿತಿಗಳಲ್ಲಿ ವ್ಯಕ್ತಿ ಅಶುದ್ಧನಾಗುತ್ತಾನೆ. ಆತ ಶುದ್ಧನಾಗಿ ವುರುೂ ಮ 
ತನಕ ನಮಾರು್‌ ಮಾಡುವಂತಿಲ್ಲ ಮತ್ತು ಕುರ್‌ಆನ್‌ ಸ್ಪರ್ಶಿಸುವಂತಿಲ್ಲ. ಆದರೆ ಈ ಮಾ 
ವ್ಯಕ್ತಿಯ ಕಣ್ಣಿಗೆ ಗೋಚರಿಸುವುದಿಲ್ಲ. ಈ ಮಾಲಿನ್ಯವನ್ನು 'ನಜಾಸತೆ ಹುಕುಮೂ' ಎನ್ನು 
ಅಂದರೆ ಕರ್ಮಶಾಸ್ತ್ರವು ಈ ಮಾಲಿನ್ಮದ ಬಗ್ಗೆ ಆದೇಶಗಳನ್ನು ನೀಡಿದೆಯೆಂದರ್ಥ. « 
'ನಜಾಸತೆ ಶರಈ' ಎಂದೂ ಹೇಳಲಾಗುತ್ತದೆ. 

'ನಜಾಸತೆ ಹುಕುಮೂ'ಗೆ 'ಹದಸ್‌' ಎಂದೂ ಹೇಳಲಾಗುತ್ತದೆ. ಇದರಲ್ಲಿ 
ವಿಧಗಳಿವೆ. ಹದಸೆ ಅಸ್‌ಗರ್‌ ಮತ್ತು ಹದಸೆ وہ‎ 
ಹದಸೆ ಅಸ್‌ಗರ್‌: ನಜಾಸತೆ ಹುಕುಮೂಯಲ್ಲಿ ಬರುವ ಲಘುವಾದಂತಹ ಮಾಲಿನ್ಮ 
ಅಸ್‌ಗರ್‌'(ಸಣ್ಣ ಮಾಲಿನ್ಯ) ಆಗಿದೆ. ವುರೂ ಅಥವಾ ತಯಮ್ಮುಮ್‌ ಮಾಡುವ ವ 
ಇದರಿಂದ ಶುದ್ಧವಾಗಬಹುದು. 
ಹದಸೆ ಆಕ್ಟರ್‌:  ನಜಾಸತೆ ಹುಕುಮೂಯಲ್ಲಿ ಬರುವ ಗಂಭೀರವಾದಂತಹ ಮಾಲಿನ್ಮವನ್ನು 
ಅಕ್ಸರ್‌' ಎನ್ನುತ್ತೇವೆ. ಸ್ನಾನ ಅಥವಾ ನೀರು ಸಿಗದೆ ಹೋದಾಗ ತಯಮ್ಮುಮ್‌ × 
ನಮಾರುಖ್‌ ನಿರ್ವಹಿಸುವಂತಿಲ್ಲ. ಕುರ್‌ಆನ್‌ 'ಓದುವಂತಿಲ್ಲ ಮತ್ತು ಮಸೀದಿಂ 
ಪ್ರವೇಶಿಸುವುದೂ ಆತನ ಮಟ್ಟಿಗೆ ಸರಿಯಲ್ಲ. 

'ಹದಸೆ ಅಕ್ಟರ್‌' ಯಾವೆಲ್ಲ ವಿಷಯಗಳಿಂದ ಉಂಟಾಗುತ್ತದೆ ಎಂಬುದನ್ನು ٭‎ 
ಅಲ್ಲಾಹ್‌ ನಾವು ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಇಲ್ಲಿ ಒಂದು ವಿಷಯ 
ನೆನಪಿಡಬೇಕಾಗಿದೆ. ಶರೀಅತ್‌(ಧರ್ಮಶಾಸ್ತ್ರ), ನಜಾಸತೆ ಹುಕುಮೊಯಿಂದ ಶುದ್ಧಃ 
ವುರಖೂ ಮತ್ತು ಸ್ನಾನದ ಆದೇಶ ನೀಡಿದೆ. ಒಂದು ವೇಳೆ ನೀರು ಲಭ್ಯವಿಲ್ಲ 
ತಯಮ್ಮುಮ್‌ನಿಂದಲೂ ಶುದ್ಧರಾಗಬಹುದಾಗಿದೆ. ಈಗ ವುರುೂ, ಸ್ಥಾನ 
ತಯಮ್ಮುಮ್‌ಗಳ ಕ್ರಮ ಮತ್ತು ಆದೇಶಗಳ ಬಗ್ಗೆ ತಿಳಿಯೋಣ. 


ವುರೂ(ಅಂಗಸ್ತಾನ) 
ನಮಾರ್‌ ನಿರ್ವಹಿಸಬೇಕಾದರೆ ವುರಖೂ ಮಾಡಬೇಕಾದುದು ಕಡ್ಡಾಯವಾಗಿದೆ 
ಕಡ್ಡಾಯ(ಫರ್ಭ್‌) ನಮಾರು್‌ ಇರಲಿ ಅಥವಾ ಐಚ್ಛಿಕ(ನಫಿಲ್‌) ನಮಾರು್‌ ಆ 


ಸಚ್ಚಾ ದೀನ್‌ 
ಸಭಾ ನಮಾರು್‌ಗೂ ಕುರ್‌ಆನ್‌ ಪಠಣದ ಸಾಪ್ಟಾಂಗಕ್ಕೂ(ಸಜ್ಞಯೆ ತಿಲಾವತ್‌) ವುರುೂ 
೯ ಆಗಿದೆ. 
ಕಅಬಾದ ಪ್ರದಕ್ಷಿಣೆ(ತವಾಫ್‌) ಮಾಡಲು ಮತ್ತು ಪವಿತ್ರ ಕುರ್‌ಆನ್‌ ಸ್ಪರ್ಶಿಸಲು 
॥ ವಾಜಿಬ್‌ ಆಗಿದೆ. ಸ್ನಾನ ಮಾಡುವುದಕ್ಕೆ ಮೊದಲು, ಅದೇ ರೀತಿ ನಿದ್ರಿಸುವುದಕ್ಕೆ 
ا‎ ವುರುೂ ಮಾಡುವುದು ಸುನ್ನತ್‌ ಆಗಿದೆ. ನಾವು ನಿತ್ಯವೂ ವುರೂವಿನ ಸ್ಥಿತಿಯಲ್ಲಿರುವಂತೆ 
'ಶ್ಲಿಸಬೇಕಾಗಿದೆ. ಏಕೆಂದರೆ ವುರಖೂವಿನ ಸ್ಥಿತಿಯಲ್ಲಿರುವುದು ಬಹಳ ಪುಣ್ಯ ದಾಯಕವಾಗಿದೆ. 


ಖೂವಿನ ಕಡ್ಡಾಯ ವಿಧಿಗಳು 

ವಿನಲ್ಲಿ ನಾಲ್ಕು ಫರರ್ಜ್‌ಗಳಿವೆ. 

3ಣೆಯ ಕೂದಲಿನ ಬುಡದಿಂದ ಗಲ್ಲದ ಅಡಿಯವರೆಗೆ ಮತ್ತು ಒಂದು ಕಿವಿಯಿಂದ 
\೦ದು ಕಿವಿಯವರೆಗಿನ ಸಂಪೂರ್ಣ ಮುಖವನ್ನು ಒಂದು ಬಾರಿ ತೊಳೆಯುವುದು. 
»ರಡೂ ಕೈಗಳ ಬೆರಳುಗಳಿಂದ ಮೊಣಕೈ ವರೆಗೆ ಒಂದು ಬಾರಿ ತೊಳೆಯುವುದು. 
'ಲೆಯ ನಾಲ್ಕನೇ ಒಂದಂಶವನ್ನು ಸವರುವುದು. 

»ರಡೂ ಕಾಲುಗಳನ್ನು ಮಣಿಗಂಟಿನ ವರೆಗೆ ಒಂದು ಬಾರಿ ತೊಳೆಯುವುದು. 


ಭೂವಿನ ಸುನ್ನತ್‌ಗಳು 

ಬೂವಿನಲ್ಲಿ ಹದಿನೈದು ಸುನ್ನತ್‌(ಐಚ್ಛಿಕ ಕಾರ್ಯಗಗಳಿವೆ. 

ವಲ ದೇವನ ಸಂಪ್ರೀತಿಗಾಗಿ ಶುದ್ಧನಾಗುತ್ತೇನೆಂದು 'ನಿಯ್ಯತ್‌'(ಸೆಂಕಲ್ಪ) ಮಾಡುವುದು. 
ಸರವನ್ನು 'ಬಿಸ್ಮಿಲ್ಲಾಹ್‌' ಎನ್ನುತ್ತಾ ಆರಂಭಿಸುವುದು. 

ಖುಖ ತೊಳೆಯುವುದಕ್ಕೆ ಮುನ್ನ ಎರಡೂ ಕೈಗಳನ್ನು ಮಣಿಗಂಟಿನ ವರೆಗೆ ತೊಳೆಯುವುದು. 
ಸಾಯಿಯಲ್ಲಿ ನೀರು ತುಂಬಿಸಿ ಮುಕ್ಕಳಿಸುವುದು. ನೀರು ಗಂಟಲವರೆಗೂ ಹೋಗುವಂತೆ 
ಳಿಸಬೇಕು. ಆದರೆ ಉಪವಾಸ ವ್ರತಾಚರಣೆಯ ವೇಳೆ ನೀರು ಗಂಟಲೊಳಗೆ ಹೋಗದಂತೆ 
ತೆ ವಹಿಸಬೇಕು. 

ಖುಸ್ವಾಕ್‌ ಮಾಡುವುದು ಅಂದರೆ ಹಲ್ಲುಜ್ಜುವುದು. ಇದು ಪುಣ್ಯದಾಯಕವಾಗಿದೆ. ಇದನ್ನು 
೦ತ ಪಾಲಿಸಬೇಕು. 

ಖೂಗಿನ ಹೊಳ್ಳೆಗಳನ್ನು ನೀರಿನಿಂದ ಶುಚಿಗೊಳಿಸಬೇಕು. 

»ರಡೂ ಕೈಗಳನ್ನು ಬೆರಳಿನಿಂದ ಮೊಣಕ್ಕೆ ವರೆಗೆ ತೊಳೆಯುವುದು. 

; ಕಾಲುಗಳ ಬೆರಳುಗಳೆಡೆಯನ್ನು ತೊಳೆಯುವುದು. 

ಡೀ ತಲೆಯನ್ನು ಒಂದು ಬಾರಿ ಸವರುವುದು. 

»ರಡೂ ಕಿವಿಗಳನ್ನು ಒಂದು ಬಾರಿ ಸವರುವುದು. 

3ವಯವಗಳನ್ನು ತೊಳೆಯುವಾಗ ಬಲ .ಬದಿಯಿಂದ ಪ್ರಾರಂಭಿಸುವುದು. 

ಕರ್ತೀಬ್‌" ಅಂದರೆ, ' ಮೊದಲ ಕಾರ್ಯ ಮೊದಲೂ ನಂತಠದ ಕಾರ್ಯ ನಂತರವೂ 
ಏಿವುದು. 


ಸಚ್ಚಾ ದೀನ್‌ 
15. ಮುತವಾತಿರ್‌ ಅಂದರೆ, ಮೊದಲ ಇಾರ್ಜ ಮಾಡ ನರದ ಇರಾ ಪಾಷಾ 
ತಡಮಾಡದಿರುವುದು. 
14. ಪ್ರತಿ ಅಂಗವನ್ನೂ ಮೂರು ಬಾರಿ ತೊಳೆಯುವುದು. 
15. ವುರುೂ ಮಾಡಿದ ಬಳಿಕ ಈ 'ದುಆವನ್ನು ಪಠಿಸಬೇಕು. 

"'ಅಲ್ಲಾಹುಮ್ಮ ಜ್‌ಅಲ್‌ನೀ ಮಿನತ್ತವ್ವಾಬೀನ ವಜ್‌ಅಲ್‌ನೀ ಮಿನಲ್‌ اوت نت‎ 

(ಓ ಅಲ್ಲಾಹ್‌! ನನ್ನನ್ನು ಅತ್ಯಧಿಕ ಪಶ್ಚಾತ್ತಾಪ ಪಡುವವರಲ್ಲಿ ಸೇರಿಸು ಮ 
ಹೆಚ್ಚೆಚ್ಚು ಪರಿಶುದ್ಧರಾಗಿರುವಂತಹವರ ಸಾಲಿನಲ್ಲಿ ನನ್ನನ್ನು ಸೇರಿಸು.) 
ವುರೂವಿನ ಮಕ್ರೂಹ್‌ಗಳು 
ವುರಖೂವಿನಲ್ಲಿ ಎಂಟು ಕಾರ್ಯಗಳು ಮಕ್ರೂಹ್‌(ಅಪ್ರಿಯ ಕಾರ್ಯ)ಗಳಾಗಿವೆ. ಅವುಗಳ 
ವರ್ಜಿಸಬೇಕಾಗಿದೆ. 
1. ತರ್ತೀಬ್‌ಗೆ ವಿರುದ್ಧವಾಗಿ ವುರಖೂ ಮಾಡುವುದು. 
. ಅಗತ್ಕಕ್ಕಿಂತ ಹೆಚ್ಚು ನೀರನ್ನು ಬಳಸುವುದು. 
. ಅಗತ್ಯಕ್ಕಿಂತ ಕಡಿಮೆ ನೀರು ಬಳಸಿ ಅಂಗಾಂಗಗಳನ್ನು ಸರಿಯಾಗಿ ಸ್ವಚ್ಛ ಮಾಡದಿರುವ 
ವುರುೂ ಮಾಡುವಾಗ ಅನಗತ್ಯ ಲೌಕಿಕ ವಿಷಯಗಳನ್ನು ಚರ್ಚಿಸುವುದು. 
. ಮುಖದ ಮೇಲೆ ನೀರನ್ನು ۸چت‎ ಬಡಿಯುವುದು ಅಥವಾ ಇತರ ಅಂಗಗಳ ವೆ: 
ನೀರನ್ನು ಚೆಲ್ಲುವುದು. 
6. ಅನಗತ್ಯವಾಗಿ ಮೂರು ಬಾರಿಗಿಂತ ಹೆಚ್ಚು ತೊಳೆಯುವುದು. 
7. ಮೂರು ಬಾರಿ ಮಸಹ್‌ ಮಾಡುವುದು (ಅಂದರೆ ಸವರುವುದು). 
8. ವುರುೂ ಮಾಡಿದ ಬಳಿಕ ಕೈಗಳ ನೀರನ್ನು ಜಾಡಿಸುವುದು. 

ಗುಸ್ಟ್‌ (ಸ್ನಾನ) 

ಸ್ನಾನವು ನಜಾಸತೆ ಹುಕುಮೊಯಿಂದ ಶುದ್ಧವಾಗುವ ಇನ್ನೊಂದು ವಿಧಾನವಾಗಿ 
ಸ್ನಾನದಿಂದ ಸಾದ್ಯಂತ ಶುಚಿತ್ವವನ್ನು ಪಡೆಯಬಹುದಾಗಿದೆ. ಆದ್ದರಿಂದ (ಇತರ ದಿನಗಳ: 
ಶುಕ್ರವಾರದಂದೂ ತಪ್ಪದೆ ಸ್ನಾನ ಮಾಡುತ್ತೇವೆ. 

ಸ್ನಾನ ಮಾಡುವಾಗ ನಾವು ಶುದ್ಧವಾದ ಸ್ಥಳದಲ್ಲಿ ಮತ್ತು ಇತರರಿಗೆ ಕಾಣಿಸದಂಃ 
ಜಾಗದಲ್ಲಿ ಮರೆಯಾಗಿ ಸ್ನಾನ ಮಾಡುತ್ತೇವೆ. ಮೊದಲು ಮಣಿಗಂಟಿನ ವರೆಗೆ ಕೈಗಳ; 
ತೊಳೆಯುತ್ತೇವೆ. ನಂತರ ಅಗತ್ಯವಿದ್ದರೆ 'ಇಸ್ಲಿಂಜಾ' ಮಾಡುತ್ತೇವೆ. ತರುವಾಯ ವುರ್ಗು 
ಮಾಡುತ್ತೇವೆ. ಆ ಬಳಿಕ ಇಡೀ ದೇಹದ ಮೇಲೆ ನೀರು ಸುರಿದು ಮೈಯನ್ನು ತಿಕ್ಕಿ > 
ತೊಳೆಯುತ್ತೇವೆ. ಬಳಿಕ ಇಡೀ ದೇಹದ ಮೇಲೆ ಚೆನ್ನಾಗಿ ನೀರು ಸುರಿಯುತ್ತೇವೆ. ಅನೆಂ: 
ಶುಭ್ರವಾದ ಬಟ್ಟೆ ಅಥವಾ ಟವೆಲಿನಿಂದ ಮೈಮೇಲಿನ ನೀರನ್ನು ಒರೆಸಿ ತೆಗೆಯುತ್ತೇವೆ. 


ಸ್ಥಾನದ ಫರ್ಬ್ಕ್‌ಗಳು 
ಸ್ನಾನಕ್ಕೆ ಮೂರು ಫರರ್ಬ್‌(ಕಡ್ಡಾಯ ಕಾರ್ಯ)ಗಳಿವೆ. 
1. ಚೆನ್ನಾಗಿ ಬಾಯಿ ಮುಕ್ಕಳಿಸುವುದು. 


حم سر ھم ہب 


ಸಚ್ಚಾ ದೀವ್‌ 
ಮೂಗಿನ ಹೊಳ್ಳೆಗಳನ್ನು ನೀರಿನಿಂದ ಚೆನ್ನಾಗಿ ಸ್ವಚ್ಛಗೊಳಿಸುವುದು. 7 ' 
ಇಡೀ ಮೈ ಒದ್ದೆಯಾಗುವಂತೆ ಒಂದು ಬಾರಿ ಚೆನ್ನಾಗಿ ನೀರನ್ನು ಹೊಯ್ದು ಕೊಳ್ಳುವುದು. 
ತಯಮ್ಮುಮ್‌ 
ನೀರು ಇಲ್ಲದಂತಹ ಸ್ಥಳಕ್ಕೆ ನಾವು ಹೋದರೆ ಅಥವಾ ನೀರಿದ್ದರೂ ಅದರ ಬಳಕೆಯಿಂದ 
'ಗ ಪೀಡಿತರಾಗುವ ಅಥವಾ ರೋಗ ಹರಡುವ ಆತಂಕವಿದ್ದರೆ, ಅಂತಹ ಸಂದರ್ಭದಲ್ಲಿ 
ಸಾಮಯನಾದ ಅಲ್ಲಾಹನು ನಮಗೆ "ತಯಮ್ಮುಮ್‌' ನಿಂದ ಶುಚಿತ್ವನ್ನು ಗಳಿಸುವ 
ಯನ್ನು ತಿಳಿಸಿಕೊಟ್ಟಿದ್ದಾನೆ. ಶುದ್ಧ ಮಣ್ಣಿನಿಂದ ಶುಚಿತ್ವ ಗಳಿಸುವುದನ್ನು 'ತಯಮ್ಮುಮ್‌' 
ತ್ತೇವೆ. 'ತಯಮ್ಮುಮ್‌' ಅನ್ನು ವುರಖೂ ಮತ್ತು ಸ್ನಾನ ಎರಡಕ್ಕೂ ಬದಲಿಯಾಗಿ 
ಬಹುದಾಗಿದೆ. ಎರಡೂ ಸಂದರ್ಭಗಳಲ್ಲಿ ತಯಮ್ಮುಮ್‌ನ ವಿಧಾನ ಒಂದೇ ರೀತಿಯಾಗಿದೆ. 
ಏಮ್ಮುಮ್‌ನ ಫರುರ್ಭ್‌ಗಳು 
ಮ್ಮುಮ್‌ನಲ್ಲಿ ಮೂರು ಫರರ್ಬ್ಭ್‌ಗಳಿವೆ. 
ನೇವ ಸಂಪ್ರೀತಿಗಾಗಿ ಶುಚಿತ್ವವನ್ನು ಗಳಿಸುವ ಸಂಕಲ್ಪ(ನಿಯ್ಕತ್‌) ಮಾಡುವುದು. 
ಎರಡೂ ಕೈಗಳನ್ನು ಮಣ್ಣಿಗೆ ಬಡಿದು ಮುಖದ ಮೇಲೆ ಸವರುವುದು. 
ಮತ್ತೊಮ್ಮೆ ಕೈಗಳನ್ನು ಮಣ್ಣಿಗೆ ಬಡಿದು ಮೊಣಕೈಗಳ ವರೆಗೆ ಎರಡೂ ಕೈಗಳ ಮೇಲೆ 
ಸುವುದು. 
ಏಿಮ್ಮುಮ್‌ನ ವಿಧಾನ 
ಮೊದಲು 'ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್‌' ಪಠಿಸಿ, ದೇವ ಸಂಪ್ರೀತಿಗಾಗಿ ಶುಚಿತ್ವವನ್ನು 
ಸಿವ ಸಂಕಲ್ಪ ಮಾಡಬೇಕು. ಬಳಿಕೆ ಎರಡೂ ಹಸ್ತಗಳನ್ನು ಶುದ್ಧ ಮಣ್ಣಿಗೆ ಬಡಿದು ಮುಖದ 
ಲೆ ಒಂದಂಗುಲ ಜಾಗವನ್ನೂ ಬಿಡದೆ ಸವರಬೇಕು. ಗಡ್ಡ ಬೆಳೆಸಿದ್ದರೆ ಗಡ್ಡದ 
ತೆಲುಗಳೆಡೆಗಳನ್ನೂ ಸವರಬೇಕು. ಆ ಬಳಿಕ ಮತ್ತೊಮ್ಮೆ ಮಣ್ಣಿಗೆ ಹಸ್ತಗಳನ್ನು ಬಡಿದು 
ನಲು ಎಡಗೈಯಿಂದ ಬಲಗೈಯ ಮೇಲೆ ಬಳಿಕ ಬಲಗೈಯಿಂದ ಎಡಗೈಯ ಮೇಲೆ ಚೆನ್ನಾಗಿ 
ಣಕ್ಕೆಯ ವರೆಗೂ ಸವರಬೇಕು. 
اتد‎ ವಸ್ತುಗಳಿಂದ 'ತಯಮ್ಮುಮ್‌' ಮಾಡಬಹುದು 
ಶುದ್ಧ ಮಣ್ಣು ದೊರೆಯದಿದ್ದರೆ ಕಲ್ಲು, ಹರಳು ಕಲ್ಲು, ಹೊಯ್ಲೆ, ಸುಣ್ಣ, ಮಣ್ಣಿನ 
ಗೆಗಳು, ಇಟ್ಟಿಗೆಯ ಅಥವಾ ಕಲ್ಲಿನ ಗೋಡೆ, ಮಣ್ಣಿನ ಪಾತ್ರೆ ಇತ್ಕಾದಿಗಳಿಂದಲೂ 
»ಮ್ಮುಮ್‌' ಮಾಡಬಹುದಾಗಿದೆ. ಅದೇ ರೀತಿ ಕಟ್ಟಿಗೆ ವಸ್ತ್ರ ಅಥವಾ ಇನ್ನಿತರ ಶುದ್ಧ 
,ಗಳೆ ಮೇಲೆ ಧೂಳು ಮೆಶ್ತಿದ್ದರೆ ಅದರ ಮೇಲೆ ಕೈಬಡಿದು 'ತಯಮ್ಮುಮ್‌'(ಶುದ್ಧ) 
ಬಹುದಾಗಿದೆ. ಒಟ್ಟಿನಲ್ಲಿ ಶುಚಿತ್ವವನ್ನು ಗಳಿಸಲಿಕ್ಕಾಗಿ ಅಲ್ಲಾಹನು ನಮಗೆ ಅನೇಕ 
ಯ ಸವಲತ್ತುಗಳನ್ನು ಕರುಣಿಸಿದ್ದಾನೆ. ನಾವು ನಿತ್ಯವೂ ಶುದ್ದವಾಗಿರಬೇಕಾದುದು ಅಲ್ಲಾಹನ 
ಅನುಗ್ರಹಗಳ ಬೇಡಿಕೆಯಾಗಿದೆ. 


ಇ ಜಂ ಖಾ 


ನಮಾರುಖ್‌ನ 235 0987 


ತಪ್ರೀಮಾ: ನಮಾರು್‌ ಪ್ರಾರಂಭಿಸುವಾಗ "ಅಲ್ಲಾಹು ಅಕ್ಟರ್‌' £‏ )و2 
ಉಚ್ಚರಿಸುವುದು(ಹೇಳುವುದು). ಇದನ್ನು 'ತಕ್ಸೀರೆ ತ್ರೀಮಾ' ಎನ್ನುವುದೇಕೆಂದರೆ,‏ 
ಅಲ್ಲಾಹು ಅಕ್ಸ್ಟರ್‌ ಎಂದು ಹೇಳುವುದರೊಂದಿಗೇ ಹೆಚ್ಚಿನ ಜಾಯಿರುಖ್‌(ಅನುವದನಿ‏ 
ವಿಷಯಗಳು ಹರಾಮ್‌(ನಿಷಿದ್ದ) ಆಗುತ್ತದೆ. ಉದಾ: ಉಣ್ಣುವುದು, ಕುಡಿಯು‏ 
ಮಾತನಾಡುವುದು ಇತ್ಯಾದಿ.‏ 
ಕಿಯಾಮ್‌: 'ತಕ್ಟೀರೆ ತ್ರೀಮಾ' ಉಚ್ಚರಿಸಿದ ಬಳಿಕ ಸ್ವಲ್ಪ ಹೊತ್ತು ನೇ‏ 
ನಿಂತುಕೊಳ್ಳುವುದು.‏ 
ಕೆರಾಅತ್‌:ನಮಾರು್‌ನಲ್ಲಿ ಪವಿತ್ರ ಕುರ್‌ಆನಿನ ಕೆಲವು ವಚನಗಳನ್ನು ಪಠಿಸುವುರ‏ 
ರುಕೂಲ್‌: ಕಿರಾಅತ್‌ನ ಬಳಿಕ ಬಾಗುವುದು.‏ 
ಸುಜೂದ್‌: ತಲೆಯನ್ನು ನೆಲಕ್ಕೆ ತಾಗಿಸುವುದು. ಅಂದರೆ ಸಾಷ್ಟಾಂಗವೆರಗುವುದು.‏ 
ಕಲ್‌ದ: ನಮಾರು್‌ನಲ್ಲಿ ಅತ್ತಹಿಯ್ಯಾತ್‌ಗೆ ಕುಳಿತು ಕೊಳ್ಳುವುದು. ನಾಲ್ಕು ಅಥವಾ ವ‏ 
ರಕಲತ್‌ನ ನಮಾರ್‌ಗಳಲ್ಲಿ ಎರಡು 'ಕಲ್‌ದ'ಗಳಿರುತ್ತವೆ. ಮೊದಲ 'ಕಲ್‌ದ'‏ 
“ಕಲ್‌ದಯೆ ಊಲಾ' ಮತ್ತು ಎರಡನೆಯದನ್ನು 'ಕಲ್‌ದಯೆ ಅಖೀರ' ಎನ್ನುತ್ತೇವೆ. >‏ 
ರಕಅತ್‌ನ ನಮಾರು್‌ಗಳಲ್ಲಿ ಒಂದೇ 'ಕಲ್‌ದ' ಇರುತ್ತದೆ.‏ 
ತಸ್ಮೀಲ್‌': ರುಕೂಲ್‌ನಿಂದ ಏಳುವಾಗ 'ಸಮಿಅಲ್ಲಾಹು ಲಿಮನ್‌ ಹಮಿದಃ'ಎನ್ನುನ‏ 
ತಹ್ಮೀದ್‌: 'ರಬ್ಬನಾ ಲಕಲ್‌ ಹಮ್ಮು. ಹಮ್ದನ್‌ ಕಸೀರನ್‌ ತಯ್ಕಿಬನ್‌ ಮುಬಾಃ‏ 
ಫೀಹಿ' ಎನ್ನುವುದು.‏ 
ತಸ್ಪೀಹ್‌: ರುಕೂಲ್‌ ಮತ್ತು ಸುಜೂದ್‌ಗಳಲ್ಲಿ ಅನುಕ್ರಮವಾಗಿ 'ಸುಬ್ದಾನ ರಬ್ಬೀಂ‏ 
ಮತ್ತು 'ಸುಬ್ಬಾನ ರಬ್ಬಿಯಲ್‌ ಆಲ್‌ಲಾ' ಎಂದು ಪಠಿಸುವುದು.‏ و جات 
ತಶಹ್ಟುದ್‌: ಕಲ್‌ದಾದಲ್ಲಿ ಅತ್ತಹಿಯ್ಯಾತ್‌ ಪಠಿಸುವುದು.‏ 
ಕೌಮಃ: ರುಕೂಲ್‌ನಿಂದ ಎದ್ದು ನೇರವಾಗಿ ನಿಲ್ಲುವುದು.‏ 


ಸಚ್ಚಾ ದೀನ್‌ 
کر‎ ಮೊದಲ ಸುಜೂದ್‌ನಿಂದ ಎದ್ದು ಸ್ವಲ್ಪ ಹೊತ್ತು ನೇರವಾಗಿ ಕುಳಿತುಕೊಳ್ಳುವುದು. 
ಸಿದ್‌: 'ಅಊದು ಬಿಲ್ಲಾಹಿ ಮಿನಶೈೈತಾನಿರ್ರಜೀಮ್‌' ಎಂದು ಪಠಿಸುವುದು. 
ಯಃ 'ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್‌' ಎಂದು ಪಠಿಸುವುದು. 


ಮತ್ತು ಜಹ್ರೀ ನಮಾರುಖ್‌ಗಳು: ಇಮಾಮರು ಕೆಲವು ನಮಾರು್‌ಗಳಲ್ಲಿ 
ತನ್ನು ಉಚ್ಛೆಸ್ವರದಲ್ಲಿಯೂ ಇನ್ನು ಕೆಲವು ನಮಾರ್‌ಗಳಲ್ಲಿ ಮೆಲುದನಿಯಲ್ಲೂ 
ತ್ತಾರೆ. ಮೆಲುದನಿಯಲ್ಲಿ ಕಿರಾಅತ್‌ ಪಠಿಸುವ ನಮಾರುನ್ನು 'ಸಿರ್ರೀ ನಮಾರು್‌' ಎಂದು 
ತ್ತೇವೆ. ಉದಾ: ರುಹರ್‌ ಮತ್ತು ಅಸರ್‌ ನಮಾರು್‌ಗಳು. ಉಚ್ಚಸ್ವರದಲ್ಲಿ ಕಿರಾಅತ್‌ 
ವ ನಮಾರುನ್ನು 'ಜಹ್ರೀ ನಮಾರು್‌' ಎನ್ನುತ್ತೇವೆ. ಉದಾ: رع‎ ಮಗ್ರಿಬ್‌ 
ಇಶಾ ನಮಾರು್‌ಗಳು. 


ದೀಲೆ ಅರ್ಕಾನ್‌: ಅಂದರೆ, ನಮಾರು್‌ನ ಎಲ್ಲ ವಿಧಿಗಳನ್ನು ಸಂಪೂರ್ಣ 
ನದೊಂದಿಗೆ ನೆರವೇರಿಸುವುದು. ಕೌಮ ಮತ್ತು ಜಲ್ಸಾಗಳಲ್ಲಿ ದೇಹದ ಎಲ್ಲ 
ಏವಗಳೂ ಸ್ಪಸ್ಥಾನದಲ್ಲಿ ನಿಲ್ಲುವಷ್ಟು ಹೊತ್ತು ವಿಶ್ರಮಿಸುವುದು. 


ಯೆ ಸಹೂ(ಮರೆವಿನ ಸುಜೂದ್‌) 

ನಮಾರು್‌ನಲ್ಲಿ ಮರೆವಿನಿಂದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಾಜಿಬ್‌ ಮರೆತು 
ತರೆ, ಫರಾ ಮತ್ತು ವಾಜಿಬನ್ನು ನೆರವೇರಿಸುವಲ್ಲಿ ವಿಳಂಬವಾದರೆ, ಉಚ್ಚಸ್ವರದಲ್ಲಿ 
ಸೇಕಾದ ಕಿರಾಅತ್‌ ಮೆಲುದನಿಯಲ್ಲಿ ಪಠಿಸಿದರೆ, ಮೆಲುದನಿಯಲ್ಲಿ ಪಠಿಸಬೇಕಾದ 
ತನ್ನು ಉಚ್ಛಸ್ವರದಲ್ಲಿ ಪಠಿಸಿದರೆ ಅಥವಾ ಈದ್‌ ನಮಾರ್‌ನಲ್ಲಿ ತಕ್ಟೀರ್‌ಗಳು 
೨ಹೋದರೆ-ಇಂತಹ ಸಂದರ್ಭಗಳಲ್ಲೆಲ್ಲಾ ಮರೆವಿನ ಸುಜೂದನ್ನು ನೆರವೇರಿಸುವುದರಿಂದ 
5 ನೀಗುತ್ತದೆ. 

ಆದರೆ ಯಾವುದಾದರೂ ಫರ್ಟ್‌ ಬಿಟ್ಟು ಹೋದರೆ ಅಥವಾ ಉದ್ದೇಶಪೂರ್ವಕ 
ದಾದರೂ ವಾಜಿಬನ್ನು ಬಿಟ್ಟು ಬಿಟ್ಟರೆ ಮರೆವಿನ ಸುಜೂದ್‌ನಿಂದ ಪ್ರಯೋಜನವಾಗದು. 
۸ہ‎ ನಮಾರುನ್ನು ಪುನಃ ನಿರ್ವಹಿಸಬೇಕು. ಒಂದು ವೇಳೆ ವಾಜಿಬನ್ನು ಮರೆತು ಬಿಟ್ಟರೆ, 
ಮರೆವಿನ ಸುಜೂದ್‌ ಮಾಡದಿದ್ದಲ್ಲಿ ಅಂತಹ ಸಂದರ್ಭದಲ್ಲಿಯೂ ನಮಾರುನ್ನು 
»ವರ್ತಿಸುವುದು ಒಳ್ಳೆಯದು. 

'ಸಜ್ಜಯೆ ಸೆಹೂವಿನ ವಿಧಾನ ಹೀಗಿದೆ:' 'ಕಲ್‌ದಾ'ದ ಕೊನೆಯಲ್ಲಿ ಅತ್ತಹಿಯ್ಯಾತ್‌ 
ನ ಬಳಿಕ ಒಂದು ಸಲಾಮ್‌ ಹೇಳಬೇಕು. ನಂತರ ಎರಡು ಸುಜೂಬ್‌ ಮಾಡಬೇಕು. 
ಅತ್ತಹಿಯ್ಯಾತ್‌ ಮತ್ತು ದರೂದ್‌(ಸ್ವಸ್ತಿವಚನ) ಪಠಿಸಿ ನಮಾರುನ್ನು ಪೂರ್ತೀಕರಿಸಬೇಕು. 
ಹದೀಸ್‌ ವರದಿಗಳ ಪ್ರಕಾರ ಅತ್ತಹಿಯ್ಕಾತ್‌, ಸ್ವಸ್ತಿವಚೆನಗಳನ್ನು ಪಠಿಸಿಯಾದ ಬಳಿಕ 


ಧ್ಯಾಪಕರು ಇದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಡಬೇಕು. 


ಸಚ್ಚಾ ದೀನ್‌ 

ಎರಡು ಮರೆವಿನ ಸುಜೂದನ್ನು ಮಾಡಬೇಕು. ಇಮಾಮರೊಂದಿಗೆ ಮುಕ್ತದೀಗಳು ₹ 
ಮರೆವಿನ ಸುಜೂದ್‌ನಲ್ಲಿ ಶಾಮೊಲಾಗುವುದು ಅಗತ್ಯ, ಇಮಾಮರು ಬಿಟ್ಟು ಹೆ 
ವಾಜಿಬನ್ನು ಮುಕ್ತದೀಗಳು ಮರೆತಿರದಿದ್ದರೂ ಕೂಡ ಇಮಾಮರನ್ನು ಸುಜೂದ 
ಅನುಸರಿಸಬೇಕು. 


ಸಜ್ಞಯೆ ತಿಲಾವತ್‌(ಕುರ್‌ಆನ್‌ ಪಠಣದ ಸುಜೂಬ್‌) 

ಪವಿತ್ರ ಕುರ್‌ಆನಿನ ಕೆಲವು ವಚನಗಳನ್ನು ಪಠಿಸುವಾಗ ಸುಜೂದ್‌ ಮಾಡು 
ಅಗತ್ಯವೆನಿಸುತ್ತದೆ. ಪವಿತ್ರ ಕುರ್‌ಆನ್‌ ಪಠಿಸುವಾಗ ಮಾಡಲಾಗುವ ಸುಜೂದನ್ನು 'ಸಃ 
ತಿಲಾವತ್‌' ಎನ್ನುತ್ತೇವೆ. ಸುಜೂದ್‌ನ ವಚನವನ್ನು ನಮಾರು್‌ನಲ್ಲಿ ಪಠಿಸಿದರೂ ಆ 
ಕುರ್‌ಆನ್‌ ವಾಚನದ ವೇಳೆ ಪಠಿಸಿದರೂ 'ಅಲ್ಲಾಹು ಅಕ್ಸರ್‌' ಎನ್ನುತ್ತಾ ಸುಜ 
ಮಾಡಬೇಕು. ಸುಜೂದ್‌ ಮಾಡಬೇಕಾದಂತಹ ವಚನಗಳು ಕುರ್‌ಆನಿನ 15 ٤4 
ಇನ್ನು ಕೆಲವು ಕರ್ಮಶಾಸ್ತ್ರಜ್ನರ ಪ್ರಕಾರ 14 ಕಡೆಗಳಲ್ಲಿ ಅಂತಹ ವಚನಗಳಿವೆ. 


ಕೆರಾಅತ್‌ ಫಾತಿಹಾ ಖಲಪಫುಲ್‌ ಇಮಾಮ್‌ 

ಅಂದರೆ ಇಮಾಮರ ಹಿಂದೆ ಫಾಶಿಹಾ ಪಠಿಸುವುದು. ಪ್ರವಾದಿವರ್ಯರು(ಸ) ನಮಾರು3 
ಫಾತಿಹಾ ಪಠಿಸುವಂತೆ ತಾಕೀತು ಮಾಡಿದ್ದಾರೆ. ಅವರು ಹೀಗೆಂದಿರುವರು: "ಯಾರು 7 
ಫಾತಿಹಾವನ್ನು ಪಠಿಸುವುದಿಲ್ಲವೋ ಆತನ ನಮಾರು್‌ ಆಗುವುದಿಲ್ಲ". 

ಆದ್ದರಿಂದ ಹೆಚ್ಚಿನ ವಿದ್ವಾಂಸರು ಇಮಾಮರ ಹಿಂದೆಯೂ ಸೂರಃ ಥಾ 
ಪಠಿಸುವುದು ಅಗತ್ಮವೆಂದಿದ್ದಾರೆ. ಇಮಾಮ್‌ ಅಬೂ ಹನೀಫಾರು(ರ) ಒಬ್ಬಂಟೇ 
ನಮಾರು್‌ ನಿರ್ವಹಿಸುವವರು ಫಾತಿಹಾ ಪಠಿಸಲೇಬೇಕೆಂದು ತಾಕೀತು ಮಾಡಿರುತ್ತಾರೆ. € 
ಸಾಮೂಹಿಕ ನಮಾರು್‌ನಲ್ಲಿ ಇಮಾಮರ ಹಿಂದೆ ಮುಕ್ತದೀಗಳು ಸೂರಃ ಹಾ 
ಪಠಿಸಬಾರದೆಂದಿದ್ದಾರೆ. ಏಕೆಂದರೆ, ಇಮಾಮರು ಪಠಿಸುವುದು ಮುಕ್ತದೀಗಳ ಮಟ್ಟಿಗೆ 
ಎಂಬುದು ಅವರ ನಿಲುವಾಗಿದೆ. 


0 ಯದೈನ್‌ 

ಎರಡೂ ಕೈಗಳನ್ನು ಭುಜಗಳವರೆಗೆ ಅಥವಾ ಕಿವಿಗಳವರೆಗೆ ಎತ್ತುವುದನ್ನು ٢ 
ಯದೈನ್‌' ಎನ್ನಲಾಗುತ್ತದೆ. ಪ್ರವಾದಿವರ್ಯರು(ಸ) ನಮಾರು್‌ ಪ್ರಾರಂಭಿಸುವಾಗ, ರುಕೂ 
ಬಾಗುವಾಗ ಮತ್ತು ರುಕೂಲ್‌ನಿಂದ ಏಳುವಾಗ ಎರಡೂ ಕೈಗಳನ್ನೆತ್ತುತ್ತಿದ್ದರು ಎ 
ಹದೀಸ್‌ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಆದ್ದರಿಂದ ಹೆಚ್ಚಿನವರು ರುಕೂಲ್‌ಗೆ ಬಾಗುಃ 
ಏಳುವಾಗ ಮತ್ತು ಮೂರನೇ ರಕಆತ್‌ಗೆ ಏಳುವಾಗಲೆಲ್ಲಾ ಎರಡೂ ಕೈಗಳನ್ನು ಭುಜಗಳ: 
2 ಹಸನ دہ لو‎ ಪ್ರಕಾರ ಇದು ವಾಜಿದ್‌ ಅಗಿದೆ ಇತರರ ಎದು ٭وچھ‎ ಆ 
3. وت‎ ಹೆದೀಸ್‌ಗಳ ಪ್ರಕಾರ 15 ಸುಜೂದ್‌ಗಳಿವೆ. ಹನಫೀ ಕರ್ಮಶಾಸ್ತ್ರದಲ್ಲಿ 14 ಸುಜೂದ್‌ 
ಅಲ್‌ ಹಜ್ಜ್‌ ಅಧ್ಯಾಯದೆ ಕೊನೆಯ ರುಕೂಲ್‌ನಲ್ಲಿರುವ ಸುಜೂದನ್ನು ಮಾಡಲಾಗುವುದಿಲ್ಲ. د‎ 
ಕರ್ಮಶಾಸ್ತ್ರದಲ್ಲೂ 14 ಸುಜೂದ್‌ಗಳಿವೆ ಮತ್ತು ಸ್ವಾದ್‌ ಅಧ್ಯಾಯದ ಸುಜೂದನ್ನು ಮಾಡಲಾಗುವು 


ಸಚ್ಚಾ ದೀನ್‌ 
ಸವಾ ಕಿವಿಗಳವರೆಗೆ ಎತ್ತುತ್ತಾರೆ. ಆದರೆ ಹೆಚ್ಚಿನ ವಿದ್ವಾಂಸರು ಇದನ್ನು ಸುನ್ನತ್‌ ಎಂದು 
ವಿಸುವುದಿಲ್ಲ. ಅವರ ಪ್ರಕಾರ ಪ್ರವಾದಿವರ್ಯರು(ಸ) ಮೊದಮೊದಲು ಹಾಗೆ ಮಾಡುತ್ತಿದ್ದರು. 
ಸರೆ ಬಳಿಕದ ದಿನಗಳಲ್ಲಿ ಕೇವಲ 'ತಕ್ಟೀರೆ ತ್ರೀಮ' ಕ್ಕೆ ಮಾತ್ರ ಕೈಗಳನ್ನೆತ್ತುತ್ತಿದ್ದರು. 


ವಿಜಿ 


ಮೊನ್‌ ಬಿಲ್‌ಜಹ್ಪ್‌ 

ಅಂದರೆ ಉಚ್ಚಸ್ವರದಲ್ಲಿ 'ಆಮೂನ್‌' ಎಂದು ಹೇಳುವುದು. ಪ್ರವಾದಿವರ್ಯರು(ಸ) 
ಳಿದ್ದಾರೆ: "ಇಮಾಮರು مھت‎ ಎನ್ನುವಾಗ ನೀವೂ ಆಮೂೊನ್‌ ಎಂದು ಹೇಳಿ." 
ಗ್ರಿಬ್‌, ಇಶಾ ಮತ್ತು رما‎ ನಮಾರು್‌ಗಳಲ್ಲಿ ಸೂರಃ ಫಾತಿಹಾದ ಬಳಿಕ ಇಮಾಮರು 
ಮೊನ್‌' ಎನ್ನುವಾಗ ಮುಕ್ತದೀಗಳೂ ಜೋರಾಗಿ ಆವೂನ್‌ ಎನ್ನುತ್ತಾರೆ. ಇದೊಂದು 
ನ್ನತ್‌ ಕಾರ್ಯವಾಗಿದೆಯಾದರೂ ಕಂಠ ಬಿರಿಯುವಂತೆ ಉಚ್ಚಸ್ವರದಲ್ಲಿ ಹೇಳಬಾರದು. 
ನನ್ನು 'ಆಮೊನ್‌ ಬಿಲ್‌ ಜಹ್ರ್‌' ಎನ್ನುತ್ತೇವೆ. ಇನ್ನು ಕೆಲವು ಮಂದಿ ಆಮೊನನ್ನು ಮೆಲು 
ನಿಯಲ್ಲಿ ಹೇಳುವುದನ್ನು ಸುನ್ನತ್‌ ಎನ್ನುತ್ತಾರೆ. y 


ತ್ರಃ 
ನಮಾರು್‌ ನಿರ್ವಹಿಸುತ್ತಿರುವ ವ್ಯಕ್ತಿಯ ಮುಂದಿನಿಂದ ಹಾದು ಹೋಗುವುದು ಪಾಪ 
ರ್ಯವಾಗಿದೆ. ಅದ್ದರಿಂದ ನಮಾರು್‌ ಮಾಡ ಬಯಸುವವರು ತಮ್ಮೆದುರು ಯಾವುದಾದರೂ 
ಲು ಇತ್ಯಾದಿ ವಸ್ತುವನ್ನು ಇಡಬೇಕು. ಅದನ್ನು 'ಸುತ್ರೇ' ಎನ್ನುತ್ತೇವೆ. ಪ್ರವಾದಿವರ್ಯರು(ಸು) 
ಇದ್‌ಗಾಹ್‌'ಗೆ ತೆರಳಿದಾಗಲೆಲ್ಲಾ ತಮ್ಮ ಮುಂದೆ ಈಟಿಯನ್ನು ನಾಟಿ ಬಿಡುತ್ತಿದ್ದರು. 


ಜಮಾಲತ್‌(ಸಾಮೂಹಿಕ) ನಮಾರುಖ 


ಸಾಮೂಹಿಕ ನಮಾರು್‌ನ ಪ್ರಾಮುಖ್ಯತೆ 

ನಾವು ದಿನಂಪ್ರತಿ ಐದು ಹೊತ್ತು ಮಸೀದಿಯಲ್ಲಿ ಸಾಮೂಹಿಕವಾಗಿ ನಮಾರ್ಗು 
ನಿರ್ವಹಿಸುತ್ತೇವೆ. ಎಂದೂ ಜಮಾಲಅತ್‌(ಸಾಮೂಹಿಕ) ನಮಾರುನ್ನು ಬಿಟ್ಟು ಬಿಡುವುದಿಲ್ಲ 
"ನಮಾರು್‌ ನಿರ್ವಹಿಸುವವರ ಜೊತೆ ಸೇರಿ ನಮಾರು್‌ ನಿರ್ವಹಿಸಿರಿ” ಎಂದು ಅಲ್ಲಾಹಃ 
ಆದೇಶಿಸಿದ್ದಾನೆ. ಪ್ರವಾದಿವರ್ಯರೂ(ಸ) ಜಮಾಅತ್‌ ನಮಾರು್‌ನ ಕುರಿತು ತಾಕೀಃ 
ನೀಡಿದ್ದಾರೆ. ಸ್ವತಃ ಅವರು ಜೀವನದಾದ್ಯಂತ ಜಮಾಅತ್‌ ಆಗಿಯೇ ನಮಾರು್‌ ನಿರ್ವಹಿಸಿರುವರ 
ಒಮ್ಮೆ ಅವರು ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ದರು. ಮಸೀದಿಗೆ ಹೋಗುವಷ 
ತ್ರಾಣವಿರಲಿಲ್ಲ. ಆದರೂ ಅವರು ತಮ್ಮಿಬ್ಬರು ಸಹಾಬಿಗಳ ಆಸರೆಯಲ್ಲಿ ಮಸೀದಿಗೆ ತೆರಳಿದ! 
ಮತ್ತು ಜಮಾಅತ್‌ ನಮಾರ್‌ನಲ್ಲಿ ಶಾಮೊಲಾದರು. 

ಜಮಾಅತ್‌ ನಮಾರ್‌ಗೆ ಒಂಟಿಯಾಗಿ ನಿರ್ವಹಿಸುವ ನಮಾರು್‌ಗಿಂತ 27 ಪಟ 
ಅಧಿಕ ಪುಣ್ಯವಿದೆ" ಎಂದು ಪ್ರವಾದಿವರ್ಯರು ಹೇಳಿರುವರು. 

ಇಬ್ಲು ಉಮ್ಮು ಮಕ್ತೂಮರು ಓರ್ವ ಅಂಧ ಸಹಾಬಿಯಾಗಿದ್ದರು. ಅವರನ್ನು 
ಹಿಡಿದು ನಡೆಸುವವರಾರೂ ಇರಲಿಲ್ಲ. ಆದರೆ ಅವರಿಗೂ ಜಮಾಆತಾಗಿ امہ‎ 
ನಿರ್ವಹಿಸುವಂತೆ ಪ್ರವಾದಿವರ್ಯರು(ಸ) ಆದೇಶಿಸಿದರು. ಹ.ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ಃ 
ಹೇಳುತ್ತಾರೆ: "ಪ್ರವಾದಿವರ್ಯರ(ಸ) ಕಾಲದಲ್ಲಿ ನಾವು ಎಲ್ಲರೂ ಸಾಮೂಹಿಕವಾಗಿಯೆ 
ನಮಾರ್‌ ನಿರ್ವಹಿಸುತ್ತಿದ್ದೆವು. ಕೇವಲ ಗಂಭೀರ ರೋಗ ಬಾಧಿತರು ಮತ್ತು ಕಪಟವಿಶ್ವಾಸಿಗೇ 
ಮಾತ್ರವೇ ಜಮಾಲಅತ್‌ಗೆ ಬರುತ್ತಿರಲಿಲ್ಲ." 

' ಜಮಾಲತ್‌ನಲ್ಲಿ ನಮಗೆ ಧಾರ್ಮಿಕವೂ ಲೌಕಿಕವೂ ಆದ ಎರಡೂ ರೀತಿಂ 
ಒಳಿತುಗಳಿವೆ. ಪ್ರವಾದಿವರ್ಯರು(ಸ) ಹೇಳಿದರು: "ಒಬ್ಬ ವೃಕ್ತಿಯು ಜಮಾಅತ್‌ 
ನಿರೀಕ್ಷೆಯಲ್ಲಿ ವ್ಯಯಿಸುವ ಸಮಯವೆಲ್ಲವೂ ನಮಾರ್‌ನಲ್ಲಿ ಸೇರುತ್ತದೆ.” ಅದೇ ರೀಃ 
"ಕತ್ತಲ ರಾತ್ರಿಯಲ್ಲಿ ಜಮಾಅತ್‌ ನಮಾರು್‌ಗಾಗಿ ಮಸೀದಿಗೆ ತೆರಳುವಂತಹವರ ಪಾಲಿ 
ಅಲ್ಲಾಹನು ಪರಲೋಕದಲ್ಲಿ ಪ್ರಕಾಶವನ್ನು ದಯಪಾಲಿಸುವನೆಂಬ ಸುವಾರ್ತೆಯನ್ನು ತಿಳಿಸ 
ಎಂದೂ ಪ್ರವಾದಿವರ್ಯರು(ಸ) ಹೇಳಿದ್ದಾರೆ. 

ಒಮ್ಮೆ ಸಲ್ಮಾನ್‌ ಬಿನ್‌ ಅಬೀ ಹಶ್ಮ(ರ) ಫಜ್ರ್‌ ನಮಾರು್‌ನ ಜಮಾಲತ್‌ನೇ 
ಸೇರಲಿಲ್ಲ. ಅವರನ್ನು ವಿಚಾರಿಸಲು ಹ.ಉಮರ್‌ರು ಅವರ ಮನೆಗೆ ಹೊರಟರು. "ಸಲ್ಮಾಃ 


1 ಸಚ್ಚಾ ದೀನ್‌ 
ಇತ್ರಿಯಿಡೀ ನಮಾರು್‌ ನಿರ್ವಹಿಸುತ್ತಿದ್ದುದರಿಂದಾಗಿ ಬೆಳೆಗಾಗುವಷ್ಟರಲ್ಲಿ ನಿದ್ರೆ ಆವರಿಸಿತು" 
»೦ದು ಅವರ ತಾಯಿ ಹೇಳಿದರು. ಆಗ ಉಮರ್‌(ರ) ಹೇಳಿದರು, “ಒಂದು ವೇಳೆ ಅವರು 
ಇತ್ರಿಯಿಡೀ ನಿದ್ರಿಪಿ ಫಜ್ಟ್‌ ನಮಾರುನ್ನು ಜಮಾಲಆತಾಗಿ ನಿರ್ವಹಿಸಿದ್ದರೆ, ಅದು ರಾತ್ರಿಯಿಡೀ 
ಫಿಲ್‌ ನಮಾರು್‌ ನಿರ್ವಹಿಸುವುದಕ್ಕಿಂತ ಹೆಚ್ಚು ಉತ್ತಮವಿತ್ತು." 

ಯಾರು ಅದಾನ್‌ ಕರೆ ಕೇಳಿದ ಬಳಿಕವೂ ವಿನಾ ಕಾರಣ ಜಮಾಲಿತಾಗಿ ನಮಾರು್‌ 
ರ್ಹಹಿಸುವುದಿಲ್ಲವೋ ಅವರ ನಮಾರು್‌ ಸ್ವೀಕೃತವಾಗುವುದಿಲ್ಲ. ಒಮ್ಮೆ ಪ್ರವಾದಿವರ್ಯರು 
ಸೇಳಿದರು: "ಸೌದೆ ತಂದು ಹಾಕಲು ಒಬ್ಬರಿಗೆ ಹೇಳಿ, ಇನ್ನೊಬ್ಬರಲ್ಲಿ ಅದಾನ್‌ ಕರೆ ನೀಡಲು 
3ೇಛಿ ನಂತರ ಜಮಾಲತ್‌ ನಮಾರಖ್‌ಗೆ ಆದೇಶಿಸಿದ ಬಳಿಕ ಜಮಾಅತ್‌ ನಮಾರ್‌ಗೆ 
ರದವರ ಮನೆಗೆ ಬೆಂಕಿಯಿಡಬೇಕೆಂದು ನಾನು ಭಾವಿಸುತ್ತೇನೆ.” ಇನ್ನೊಂದು ಸಂದರ್ಭದಲ್ಲಿ 
ಸವರು ಹೇಳಿದರು: "ಒಂದು ವೇಳೆ ನನಗೆ ಸ್ತ್ರೀಯರು ಮತ್ತು ಮಕ್ಕಳ ಚಿಂತೆಯಿಲ್ಲದಿರುತ್ತಿದ್ದರೆ, 
ಇನು ಇಶಾ ನಮಾರು್‌ ನಿರ್ವಹಿಸುತ್ತಿದ್ದೆ ಮತ್ತು (ಜಮಾಅತ್‌ಗೆ ಬಾರದವರ) ಮನೆಗೆ 
ಸಂಕಿಯಿಡಲು ಸೇವಕರಿಗೆ ಆದೇಶಿಸುತ್ತಿದ್ದೆ." 


ಕಮಾಅತ್‌ ನಮಾರು್‌ನ ವಿಧಿ 

ಹೆಚ್ಚಿನವರ ಅಭಿಮತ ಪ್ರಕಾರ ಜಮಾಅತ್‌ ಆಗಿ ನಮಾರು್‌ ನಿರ್ವಹಿಸುವುದು 
ಠಾಜಿಬ್‌' ಆಗಿದೆ. ಇನ್ನು ಕೆಲವರು ಅದನ್ನು "ಸುನ್ನತ್‌ ಮುಅಕ್ಕದ' ಎಂದಿದ್ದಾರೆ. ಮತ್ತೆ 
ಲವರು ಅದನ್ನು ಫರರ್ಭ್‌(ಕಡ್ಡಾಯ) ಎಂದಿದ್ದಾರೆ. ಅದೇನಿದ್ದರೂ ಪ್ರವಾದಿವರ್ಯರ(ಸು) 
ಹ ಮೇಲಿನ ವಚನಗಳನ್ನು ತಿಳಿದೂ, ಯಾವ ಮುಸ್ಲಿಮನೂ ನಮಾರುನ್ನು ಜಮಾಲತಾಗಿ 
ರ್ವಹಿಸದೆ ಪ್ರವಾದಿ ವಚನವನ್ನು ಧಿಕ್ಕರಿಸುವಂತಹೆ ಕೆಲಸ ಮಾಡಲಾರ. 


ಸಮಾಅತ್‌ನ ವಿಭಾನ 

ಇಬ್ಬರಿದ್ದಾಗಲೂ ಜಮಾಅತಾಗಿ ನಮಾರು್‌ ನಿರ್ವಹಿಸಬೇಕು. ಆದರೆ ಇಬ್ಬರಿರುವಾಗ 
»ಬ್ಬರು ಮುಂದೆ ಮತ್ತೊಬ್ಬರು ಹಿಂದೆ ನಿಲ್ಲುವುದರ ಬದಲು ಒಟ್ಟೊಟ್ಟಿಗೇ ನಿಲ್ಲಬೇಕು. 
ಖೂರನೆಯ ವೃಕ್ತಿ ಬಂದು ಸೇರುವಾಗ ಒಂದೋ ಮುಕ್ತದೀ ಹಿಂದಕ್ಕೆಡಿಯಿಡಬೇಕು ಅಥವಾ 
ಗತ್ಕಾನುಸಾರ ಇಮಾಮರೇ ಮುಂದಕ್ಕಡಿಯಿಡಬೇಕು. ಜಮಾಲತ್‌ನಲ್ಲಿ ಪ್ರಥಮವಾಗಿ 
ರುಷರ ಸಾಲಿರಬೇಕು. ಬಳಿಕ ಮಕ್ಕಳೆ ಸಾಲು ಅದರ ನಂತರ ಕೊನೆಯಲ್ಲಿ ಸ್ತೀಯರ ಸಾಲು. 
;ಮಾಲತ್‌ನಲ್ಲಿ ಸಾಲು(ಪಂಕ್ತಿ) ನೇರವಾಗಿರಿಸಬೇಕು. ಎಲ್ಲರೂ ಭುಜಕ್ಕೆ ಭುಜಕೊಟ್ಟು 
ಲ್ಹಬೇಕು. ಪ್ರವಾದಿವರ್ಯರು(ಸ) ಹೇಳಿದ್ದಾರೆ: "ದೇವನ ದಾಸರೇ! ಪಂಕ್ತಿಗಳನ್ನು 
'ರವಾಗಿರಿಸಿರಿ. ಅನ್ಯಥಾ ಅಲ್ಲಾಹನು ನಿಮ್ಮ ಹೃದಯಗಳಲ್ಲಿ ಒಡಕನ್ನುಂಟು ಮಾಡುವನು. 
ಂಕ್ಷಿಗಳು ಓರೆ ಕೋರೆಯಾಗಿದ್ದರೆ, ನಿಮ್ಮ ಹೃದಯಗಳೂ ಅಂಕು ಡೊಂಕಾಗುವುವು.” 
ಇಮಾಮತ್‌ (ನೇತೃತ್ವ) 

ಇತರೆಲ್ಲರಿಗಿಂತ ಹೆಚ್ಚು ಕುರ್‌ಆನಿನ ಜ್ಞಾನವಿರುವ ಮತ್ತು ಎಲ್ಲರಿಗಿಂತ ಚೆನ್ನಾಗಿ 
ುರ್‌ಆನ್‌ ಪಠಿಸಬಲ್ಲವರನ್ನೇ ಜಮಾಅತ್‌ ನಮಾರುಖ್‌ನ ಇಮಾಮ್‌ ಆಗಿ ನೇಮಿಸಬೇಕು. 


ಸಚ್ಚಾ ದೀನ್‌ 
(ಅಂಥವರು ದೊರಕದಿದ್ದಲ್ಲಿ) ಹೆಚ್ಚು ಸುನ್ನತ್‌ ಅಂದರೆ ಹದೀಸ್‌ನ ಜ್ಞಾನವಿರುವವರಃ 
ನೇಮಿಸಬೇಕು. ಪೂರ್ವಾಪರ ಯೋಚಿಸದೆ ಯಾರ್ಯಾರನ್ನೋ ಇಮಾಮ್‌ ಆಗಿ ನೇಮಿಸುವು 
ಸರಿಯಲ್ಲ. 'ಇಮಾಮ್‌' ಅಂದರೆ. ಸರದಾರ(ನಾಯಕ) ಮತ್ತು 'ಮುಕ್ತದೀ' ಅಂದರೆ 
ಸರದಾರನ ಹಿಂಬಾಲಕನೆಂದರ್ಥ. ಆದ್ದರಿಂದ ನೇತೃತ್ವಕ್ಕೆ ಅರ್ಹನಾದವನನ್ನು ಮಾತ್ರ 
ಸರದಾರನನ್ನಾಗಿ ನೇಮಿಸಬೇಕು. ಪ್ರತಿಯೊಬ್ಬರನ್ನು(ಯಾರ್ಕಾರನ್ನೋ) ಹಿಂಬಾಲಿಸುವು 
ಬುದ್ಧಿವಂತಿಕೆಯಲ್ಲ. 

ನಮಾರು್‌ನ ನೇತೃತ್ವವು ಅತಿ ಪ್ರಧಾನವಾದ ಕಾರ್ಯವಾಗಿದೆ. ಆದ್ದರಿಂದ ಧವ 
ಜ್ಞಾನವುಳ್ಳ ಸಜ್ಜನ, ದೇವಭಕ್ತ, ಸಚ್ಚರಿತ ಹಾಗೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯೆಂ 
ಗುರುತಿಸಲ್ಪಟ್ಟ ವ್ಯಕ್ತಿಯನ್ನೇ ಇಮಾಮ್‌ ಆಗಿ ನೇಮಿಸಬೇಕು. ಏಕೆಂದರೆ ನಮ್ಮ ನಮಾರುಖ್‌ಗಳ 
ಇಮಾಮ್‌ ಆಗಿರುವಂತಹವರೇ, ನಮ್ಮ ಲೌಕಿಕ ವ್ಯವಹಾರಗಳಲ್ಲೂ ನಮ್ಮ ಸರದಾರ ಹಾ? 
ಮಾರ್ಗದರ್ಶಕರಾಗಿರುತ್ತಾರೆ. ಪ್ರವಾದಿವರ್ಯರ(ಸ) ನಿಧನಾನಂತರ ಖಿಲಾಫತ್‌ನ ಸಮ 
ತಲೆದೋರಿದಾಗ, ಹ. ಉಮರ್‌(ರ) ಪ್ರಥಮವಾಗಿ ಹ.ಅಬೂಬಕರ್‌ರಲ್ಲಿ( 
ಬೈಲತ್‌(ಅನುಸರಣೆಯ ಕರಾರು) ಮಾಡುತ್ತಾ ಹೀಗೆಂದಿದ್ದರು: "ಪ್ರವಾದಿವರ್ಯರು( 
ಇವರನ್ನು ನಮ್ಮ ನಮಾರುಖ್‌ನ ಇಮಾಮ್‌ ಆಗಿ ಮಾಡಿರುವಾಗ, ನಾವು ನಮ್ಮ ಜೀವ; 
ಎಲ್ಲ ವಿಷಯಗಳಲ್ಲೂ ಇವರನ್ನು ಇಮಾಮ್‌ ಆಗಿ ಯಾಕೆ ಮಾಡಬಾರದು?" 

ಅಜ್ಞಾನಿಗಳೂ ನೈತಿಕವಾಗಿ ಕೀಳ್ಮಟ್ಟದವರೂ ಹಲಾಲ್‌-ಹರಾಮ್‌ನ ವಿವೇಚನೆಯಿ 
ದವರೂ ಆದಂತಹವರನ್ನು ಇಮಾಮ್‌ ಆಗಿ ನೇಮಿಸಬಾರದು. ಅದೇ ರೀತಿ, ಯಾರನ್ನಾದಃ 
ಇಮಾಮ್‌ ಆಗಿ ಮಾಡುವುದರಿಂದ ಕಲಹವೇರ್ಪಡುವ  ಸಾಧ್ಮತೆಯಿದ್ದರೆ ಅಂತಹವರನ 
ಇಮಾಮ್‌ ಆಗಿ ನೇಮಿಸಬಾರದು. 


ಇಮಾಮರ ಹೊಣೆಗಾರಿಕೆಗಳು 

ಇಮಾಮ್‌ ಆದವರು ನಮಾರುನ್ನು ಹೆಚ್ಚು ದೀರ್ಫುಗೊಳಿಸಬಾರದು. ಜಮಾಆ 
ನಮಾರುಖ್‌ನಲ್ಲಿ ನಾನಾ ರೀತಿಯ ಜನರಿರುತ್ತಾರೆ. ಅಶಕ್ತರು, ವೃದ್ಧರು, ಮಕ್ಕಳು, ಮಹಿಳೆಯ 
ಇತ್ಯಾದಿ ಎಲ್ಲರ ಕಡೆಗೂ ಗಮನ ಹರಿಸಬೇಕಾಗಿದೆ. ಪ್ರವಾದಿವರ್ಯರು(ಸ) ಹೇ 
ವೇಳೆಗಳಲ್ಲಿ ನಮಾರುನ್ನು ದೀರ್ಪುಗೊಳಿಸ ಬಯಸುತ್ತಿದ್ದರು. ಆದರೆ ಸಣ್ಣ ಮಕ್ಕಳೆ ಅಳುಃ 
ಶಬ್ದ ಕೇಳಿ ಮಗುವಿನ ತಾಯಿಗೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ನಮಾರುು; 
ಹೃಸ್ವಗೊಳಿಸುತ್ತಿದ್ದರು. ಅದೇ ರೀತಿ, ಪ್ರವಾದಿವರ್ಯರು ತಮ್ಮ ಸಂಗಾತಿಗಳಿಗೂ ನಮಾರು 
ಹೃಸ್ವಗೊಳಿಸಬೇಕೆಂದು ಆದೇಶಿಸುತ್ತಿದ್ದರು. 


eo EH KD 


ಮುಕ್ತದೀಯ ಏಧಿಗಳು(ನಿಯಮಗಳು) 


ಇಮಾಮರ ಹಿಂದೆ ನಮಾರು್‌ ಮಾಡುವವರನ್ನು 'ಮುಕ್ತದಿ' ಎನ್ನುತ್ತೇವೆ. ನಮಾರ್‌ನಲ್ಲಿ 
ವುದೇ ಕುಂದು-ಕೊರತೆ ಉಂಟಾಗದಿರಲು ಮತ್ತು ನಾವು ಅಲ್ಲಾಹನ ದಾಸ್ಯ-ಆರಾಧನೆಯನ್ನು 
ಶಮ ರೀತಿಯಲ್ಲಿ ಮಾಡುವಂತಾಗಲು ಮುಕ್ತದೀಯ ವಿಧಿ-ನಿಯಮಗಳನ್ನು 
ಶಿಕೊಂಡಿರಬೇಕಾದುದಗತ್ಯ, 
ಖಾಮರ ಅನುಸರಣೆ 

ನಮಾರು್‌ನ ಸರ್ವ ವಿಧಿ(ನಿಯಮ)ಗಳಲ್ಲೂ ಇಮಾಮರನ್ನು ಅನುಸರಿಸುವುದು 
ಸ್ತದೀಯ ಮಟ್ಟಿಗೆ ಕಡ್ಡಾಯವಾಗಿದೆ. ಅನುಸರಿಸುವುದೆಂದರೆ, ಇಮಾಮರು ಮಾಡಿದಂತೆಯೇ 
ಸುತ್ತಿರುವುದಾಗಿದೆ.-ಯಾವುದೇ ಕರ್ಮವನ್ನೂ ಇಮಾಮರಿಗಿಂತ ಮುಂಚೆಯೂ ಮಾಡಬಾರದು 
ہیا‎ ಯಾವುದರಲ್ಲೂ ಅನಗತ್ಯ ವಿಳಂಬ ಮಾಡಬಾರದು. 'ಯಾರು ಇಮಾಮರಿಗಿಂತ 
ಂಚಿತವಾಗಿ ಸುಜೂದ್‌ನಿಂದ ತಲೆಯೆತ್ತುತ್ತಾರೋ ಪುನರುತ್ನಾನ ದಿನದಂದು ಅವರ ತಲೆ 
ಯಂತಾಗಿರುವುದು' ಎಂದು ಹದೀಸ್‌ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. (ಅಲ್ಲಾಹನು ನಮ್ಮನ್ನು 
ರಿಂದ ರಕ್ಷಿಸಲಿ.) ” 

ಒಬ್ಬರನ್ನು ನಾವು ಇಮಾಮರಾಗಿ ನೇಮಿಸಿ ನಮ್ಮ ಸರದಾರರೆಂದು ಅಂಗೀಕರಿಸಿದ ಮೇಲೆ, 
ಅತ್‌ ಅನುಸರಿಸಲು ಆದೆಶಿಸಿದಂತಹ ಎಲ್ಲ ವಿಷಯಗಳಲ್ಲೂ ಇಮಾಮರನ್ನು ಅನುಸರಿಸಬೇಕು. 
ದರೆ ಅನುಸರಣೆಯಿಲ್ಲದಿದ್ದರೆ ಜಮಾಲತ್‌ಗೆ ಅರ್ಥವೇ ಇಲ್ಲ! ಜಮಾಅತ್‌ನ ಅರ್ಥವೇನೆಂದರೆ, 
ಸಿದೀಗಳು ಇಮಾಮರ ಅನುಸರಣೆಯಲ್ಲಿ ನಮಾರು್‌ ನಿರ್ವಹಿಸುವುದು ಮತ್ತು ಇಮಾಮರು 
ಸಿದಂತೆಯೇ ಮಾಡುವುದೆಂದಾಗಿದೆ. ಎಲ್ಲಿಯವರೆಗೆಂದರೆ, ಮುಕ್ತದೀ ನಮಾರಖ್‌ನ ಕೆಲವು 
ಗಳನ್ನು ಪಠಿಸದಿದ್ದರೂ ಅದನ್ನು ಅರ್ಧಕ್ಕೆ ಬಿಟ್ಟು ಇಮಾಮರನ್ನು ಅನುಸರಿಸಬೇಕು. 
ಸಾಹರಣೆಗೆ: ರುಕೂಲ್‌ ಮತ್ತು ಸಜ್ಞಾಗಳಲ್ಲಿ ಮುಕ್ತದೀಗಳು ಮೂರು ಬಾರಿ ತಸ್ಟೀಹ್‌ 
೪ ಮುಗಿಸುವುದಕ್ಕೆ ಮೊದಲೇ ಇಮಾಮರು ರುಕೂಲ್‌ ಅಥವಾ ಸಜ್ಞಾದಿಂದ ತಲೆಯೆತ್ತಿದರೆ, 
3ದೀ ಕೊಡ ಇಮಾಮರ ಜತೆಯಲ್ಲಿಯೇ ತಲೆಯೆತ್ತಬೇಕು. ಆದರೆ ಇಮಾಮರು ಮೊದಲ 
'ದಾ ಅಥವಾ ಕೊನೆಯ ಕಲ್‌ದಾದಲ್ಲಿ ಅತ್ತಹಿಯ್ಯಾತ್‌ ಪಠಿಸಿ ಎದ್ದರೆ ಅಥವಾ ಸಲಾಮ್‌ 
?ದರೆ, ಆ ವೇಳೆಗೆ ಮುಕ್ತದೀಗಳ ಅತ್ತಹಿಯ್ಕಾತ್‌ ಪೂರ್ಣಗೊಂಡಿಲ್ಲದಿದ್ದರೆ ಅದನ್ನು 
೧೯ಗೊಳಿಸಿಯೇ ಏಳಬೇಕು ಅಥವಾ ಸಲಾಮ್‌ ಹೇಳಬೇಕು. 

ಇನ್ನು ಇಮಾಮ್‌ ಮತ್ತು ಮುಕ್ತದೀಗಳ ಮಧ್ಯೆ ಕರ್ಮಶಾಸ್ತ್ರೀಯ ಭಿನ್ನತೆಗಳಿದ್ದಲ್ಲಿ, 
کا‎ ವಿಷಯಗಳಿಗೆ ಸಂಬಂಧಿಸಿ ಇಮಾಮರನ್ನು ಅನುಸರಿಸುವುದು ಅನಿವಾರ್ಯವೆನಿಸುವುದಿಲ್ಲ. 


ಸಚ್ಚಾ ದೀನ್‌ 

ಉದಾಹರಣೆಗೆ: ಇಮಾಮರು ಕೈಗಳನ್ನು ಭುಜಗಳವರೆಗೆತ್ತಿ ತಕ್ಟೀರೆ ತ್ರೀಮಾ ಹೇಳೆ 
ಮತ್ತು ಮುಕ್ತದೀ ಕಿವಿಯವರೆಗೂ ಕೈಯೆತ್ತುವುದು ಸರಿಯೆಂದು ಬಗೆಯುತ್ತಾರೆ. € 
ಇಮಾಮರು ಎದೆಯ ಮೇಲೆ ಕೈ ಕಟ್ಟುತ್ತಾರೆ ಮತ್ತು ಮುಕ್ತದೀಗಳು ನಾಭಿಯ >٭‎ 
ಕಟ್ಟುವುದು ಸರಿಯೆಂದು ಭಾವಿಸುತ್ತಾರೆ. ಅಥವಾ ವಿತ್‌ ನಮಾರಖ್‌ನ ಜಮಾಲತ 
ಇಮಾಮರು ಒಂದು ಕುನೂತ್‌ ಪಠಿಸಿದರೆ ಮತ್ತು ಮುಕ್ಕದೀ ಇನ್ನೊಂದು ಕುಃ 
ಪಠಿಸುತ್ತಾರೆ ಅಥವಾ ಇಮಾಮರು 'ರಫಅ ಯದ್ಯೆನ್‌'(ಪ್ರತಿ ಕರ್ಮದಲ್ಲಿ ಎರಡೂ ಕೈಗಳನ್ನೆತ್ತು 
ಮಾಡದವರಾಗಿದ್ದು ಮುಕ್ತದೀ 'ರಫಅ ಯದ್ಯೆನ್‌' ಮಾಡುವವರಾಗಿದ್ದರೆ ಇಂತಹ ಕೆಲ 
ವಿಷಯಗಳಲ್ಲಿ ಇಮಾಮರ ಅನುಸರಣೆ ಮಾಡದಿದ್ದಲ್ಲಿ ನಮಾರು್‌ನ ಸಿಂಧುತ್ವಕ್ಕೆ ಯಾ 
ಧಕ್ಕೆಯಾಗಲಾರದು. 


ಇಮಾಮ್‌ ಮತ್ತು ಮುಕ್ತದೀಗಳ ವಿಧಿಗಳು 

ಒಂದು ವೇಳೆ ಮುಕ್ತದೀ ಸಾಮೂಹಿಕ ನಮಾರು್‌ನಲ್ಲಿ ಏನನ್ನಾದರೂ ಮರೆತುಃ 
ಮತ್ತು ಸಹೂವಿನ(ಮರೆವಿನ)ು ಸುಜೂದ್‌ ಅನಿವಾರ್ಯವಾದರೂ ಸಹೂವಿನ ಸುಜ 
ಮಾಡದಿದ್ದರೆ ಅಥವಾ ನಮಾರುನ್ನು ಪುನರಾವರ್ತಿಸದಿದ್ದರೆ ಅದರಿಂದ ನಮಾರು್‌ಗೆ 
ಬಾಧೆಯುಂಟಾಗಲಾರದು. ಆದರೆ ಕಡ್ಡಾಯ ಕರ್ಮವೇನಾದರೂ ತೊರೆದು ಬಿಟ್ಟರೆ ے‎ 
ರುಕೂಆ್‌ ಉಳಿದು ಬಿಟ್ಟರೆ ಅಥವಾ ಒಂದೇ ಸುಜೂದ್‌ ಮಾಡಿದರೆ ಅಂತಹ ಸಂದರ್ಭ: 
ನಮಾರುನ್ನು ಪುನರಾವರ್ತಿಸಬೇಕು. 

ಒಂದು ವೇಳೆ ಇಮಾಮರ ನಮಾರು್‌ನಲ್ಲಿ ಯಾವುದಾದರೂ ಕೊರತೆಯುಂಟ 
ಎಲ್ಲ ಮುಕ್ತದೀಗಳೆ ನಮಾರು್‌ ಕೂಡಾ ಸಿಂಧುವಾಗಲಾರದು. ಉದಾ: ಇಮಾ 
:  ನಮಾರು್‌ನ ಯಾವುದಾದರೂ ಒಂದು ವಿಧಿಯನ್ನು ಮರೆತು ಬಿಟ್ಟರೆ ಮತ್ತು ಮುಕ್ತದೀ 
ಯಾರೂ ಮರೆಯದಿದ್ದರೂ ಕೂಡ ಇಮಾಮರೊಂದಿಗೇ ಮುಕ್ತದೀಗಳೂ ನಮಾ 
ಪುನರಾವರ್ತಿಸಬೇಕು. ಅದೇ ರೀತಿ, ಇಮಾಮರ ಮೇಲೆ ಸಹೂವಿನ ಸುಜೂದ್‌ ಅನಿವಾಯಃ। 
ಬಿಟ್ಟರೆ ಮತ್ತು ಅವರು ಸಹೂವಿನ ಸುಜೂದ್‌ ಮಾಡಲು ಮರೆತರೆ ಮತ್ತು ಮುಕ್ತದೀ। 
ಯಾರಲ್ಲೂ ಅಂತಹ ತಪ್ಪು ಸಂಭವಿಸದಿದ್ದರೂ ಅವರು ಇಮಾಮರೊಂದಿಗೆ ನಮಾ 
ಪುನರಾವರ್ತಿಸಬೇಕು. 


ಮುಕ್ತದೀಯ ವಿಧಗಳು 
ಮುಕ್ತದೀಗಳಲ್ಲಿ ಮೂರು ವಿಧಗಳಿವೆ. 1) ಮುದಿರಿಕ್‌, 2) ಮಸ್ಸೂಕ್‌ ಮಃ 
ಲಾಹಿಕ್‌. ಈ ಮೂರೂ ವಿಧದ ಮುಕ್ತದೀಗಳ ನಿಯಮಗಳು ಬೇರೆ ಬೇರೆಯಾಗಿವೆ. € 
ತಿಳಿದು ಕೊಂಡಿರಬೇಕಾದುದು ಅವಶ್ಯಕವಾಗಿದೆ. 
' ಮುದಿರಿಕ್‌: ಆರಂಭದಿಂದ ಅಂತ್ಯದವರೆಗೂ ಇಮಾಮರನ್ನು ಅನುಸರಿಸುತ್ತಾ ನಮ 
ಮಾಡುವವನು. ಅಂತಹವರನ್ನು 'ಮುಕ್ತದೀ' ಅಥವಾ 'ಮುಲ್‌ತಮ್‌' ಅಂತಲೂ ಹೇಳ: 
ಮುದಿರಿಕ್‌ರ ಕುರಿತು ಈಗಾಗಲೇ ತಿಳಿಸಲಾಗಿದೆಯಷ್ಟೆ. 


ಸಚ್ಚಾ ದೀನ್‌ 
ನಿಕ್‌: ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಕಅತ್‌ ಆದ ಬಳಿಕ ಬಂದು 
»ರಖ್‌ನಲ್ಲಿ ಸೇರುವವನು. 
ಕ್‌: ಜಮಾಅತ್‌ನಲ್ಲಿ ಪ್ರಾರಂಭದಿಂದಲೇ ಶಾಮೊಲಾಗಿದ್ದು, ಮಧ್ಯದಲ್ಲಿ ನಿದ್ರಿಸಿದುದರಿಂದ 
ಠಾ ವುರಖೂ ಭಂಗವಾದುದರಿಂದ ಜಮಾಅತ್‌ ನಮಾರ್‌ನಲ್ಲಿ ಪೂರ್ಣ ಭಾಗಿಯಾಗದ 
, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಥವಾ ಎಲ್ಲ ರಕೆಅತ್‌ಗಳೂ ತಪ್ಪಿ ಹೋದಂತಹ 


ಸ್ಫೊಕ್‌ನ ವಿಧಿಗಳು 

ಮಸ್ಸೂಕ್‌ನ ನಮಾರು್‌ನ ವಿಧಾನ ಹೀಗಿದೆ- ಮಸ್ಸೂಕ್‌ ಯಾವುದೇ ರಕಲತ್‌ನಲ್ಲಿ 
ಹಿ ಜಮಾಲತ್‌ಗೆ ಸೇರಿದರೂ ಮೊತ್ತ ಮೊದಲು ಇಮಾಮರೊಂದಿಗೇ ನಮಾರುನ್ನು 
೫೯ಗೊಳಿಸಬೇಕು. ನಂತರ ಇಮಾಮರು ಸಲಾಮ್‌ ಹೇಳುವಾಗ, ಮಸ್ಟೂಕ್‌ ಸಲಾಮ್‌ 
ದೆ ಎದ್ದು ನಿಲ್ಲಬೇಕು ಮತ್ತು ಮೊದಲು ಬಿಟ್ಟು ಹೋದ ತನ್ನ ರಕಲತ್‌ಗಳನ್ನು 
೯ಗೊಳಿಸಬೇಕು. ತನ್ನ ಉಳಿದ ನಮಾರುನ್ನು ಒಬ್ಬಂಟಿಯಾಗಿ ನಿರ್ವಹಿಸುವ ರೀತಿಯಲ್ಲಿಯೇ 
'ಹಿಸಬೇಕು. ಅಂದರೆ ಕಿರಾಅತ್‌ ಕೂಡ ಪಠಿಸಬೇಕು ಮತ್ತು ಎಲ್ಲಾದರೂ ಏನನ್ನಾದರೂ 
ತು ಬಿಟ್ಟರೆ ಮರೆವಿನ ಸುಜೂದನ್ನೂ ಮಾಡಬೇಕು. ಉದಾ: ರುಹರ್‌ ನಮಾರುಖ್‌ನ 
ಇಅತ್‌ನಲ್ಲಿ ಒಂದು ರಕಲತ್‌ ತಪ್ಪಿ ಹೋಗಿದ್ದರೆ, ಮೊದಲು ಇಮಾಮರೊಡನೆ ಮೂರು 
ತ್‌ಗಳನ್ನು ನಿರ್ವಹಿಸಬೇಕು. ನಂತರ ಇಮಾಮರು ಸಲಾಮ್‌ ಹೇಳಿದಾಗ, ಎದ್ದು ನಿಂತು 
ದ ಒಂದು ರಕಅತನ್ನು ತನ್ನ ಪ್ರಥಮ ರಕಅತ್‌ನಂತೆ ನಿರ್ವಹಿಸಬೇಕು. ಅಂದರೆ, ಸನಾ, 
رت ارذ‎ ತಸ್ಮಿಯ, ಪಾತಿಹ ಪಠಿಸಿ ಸೂರಃ(ಕಿರಾಅತ್‌) ಪಠಿಸಬೇಕು. ಬಳಿಕ ಕೊನೆಯ 
ದೆ ನಿರ್ವಹಿಸಿ ಸಲಾಮ್‌ ಹೇಳಬೇಕು. 

ಒಂದು ವೇಳೆ ನಾಲ್ಕು ರಕಅತ್‌ನ ನಮಾರು್‌ನಲ್ಲಿ ಎರಡು ರಕಅತ್‌ಗಳು ತಪ್ಪಿಹೋಗಿದ್ದರೆ, - 
ಹ ರಕಅತ್‌ಗಳನ್ನು ಇಮಾಮರೊಡನೆಯೇ ನಿರ್ವಹಿಸಬೇಕು. ತದನಂತರ ಉಳಿದ ಎರಡು 
'ತ್‌ಗಳನ್ನು ಮೊದಲ ಎರಡು ರಕಲತ್‌ಗಳಂತೆ ನಿರ್ವಹಿಸಬೇಕು. ಅಂದರೆ ಎದ್ದು ನಿಂತು 
ತಲ ರಕಅತ್‌ನಲ್ಲಿ ಸನಾ, ತಅವ್ಹುದ್‌, ತಸ್ಮಿಯ, ಫಾತಿಹಾ ಮತ್ತು ಸೂರಃ ಪಠಿಸಬೇಕು. 
3ನೆಯ ರಕಲತ್‌ನಲ್ಲೂ ಫಾತಿಹ ಮತ್ತು ಸೂರಃ ಪಠಿಸಬೇಕು. ಬಳಿಕ ನಮಾರುನ್ನು 
೯ಗೊಳಿಸಿ ಸಲಾಮ್‌ ಹೇಳಬೇಕು. ಒಂದು ವೇಳೆ ಮೂರು ರಕಅತ್‌ಗಳು ತಪ್ಪಿಹೋಗಿದ್ದರೆ, 
ತಲು ಉಳಿದ ಒಂದು ರಕಅತನ್ನು ಇಮಾಮರೊಡನೆ ನೆರವೇರಿಸಬೇಕು. ನಂತರೆ ಎದ್ದು 
ತಲು ಸನಾ, ತಅವ್ಪುದ್‌, ತೆಸ್ಮಿಯ, ಫಾಶಿಹಾ ಸೂರಃಗಳನ್ನು ಪಠಿಸಿ ಆ ರಕಅತನ್ನು 
೯ಗೊಳಿಸಬೇಕು. ಆದರೆ ರಕಅತ್‌ನೊಂದಿಗೆ ಮೊದಲ ಕಲ್‌ದಾವನ್ನು ನಿರ್ವಹಿಸಬೇಕು. 
ದರೆ ಒಂದು ರಕಅತ್‌ ಇಮಾಮರೊಂದಿಗಾಗಿತ್ತು ಹಾಗೂ ಈ ಪ್ರಕಾರ, ಇದು ಆತನ 
3ನೇ ರಕಅತ್‌ ಆಗುತ್ತದೆ. ಬಳಿಕ ಮೊದಲ 'ಕಆ್‌ದ'ದಿಂದ ಎದ್ದು ನಂತರದ ಒಂದು 
'ಈ್‌ನಲ್ಲಿ ಫಾತಿಪದೊಂದಿಗೆ ಸೂರಃವನ್ನೂ ಪಠಿಸಬೇಕು. ನಂತರ ಕೊನೆಯ ರಕಲತ್‌ನಲ್ಲಿ 


ಸಚ್ಚಾ ದೀನ್‌ 
ಕೇವಲ ಫಾತಿಹಾ ಪಠಿಸಿ, ಕೊನೆಯ 'ಕಲ್‌ದ'ವನ್ನೂ ಪೂರ್ಣಗೊಳಿಸಬೇಕು. ಈ 
ನಮಾರುನ್ನು ಪೂರ್ಣಗೊಳಿಸಿಯಾದ ಬಳಿಕ ಸಲಾಮ್‌ ಹೇಳಬೇಕು. 
ಇಮಾಮರು ನಮಾರುನ್ನು ಪೂರ್ಣಗೊಳಿಸಿ ಸಲಾಮ್‌ ಹೇಳಿದಾಗ ಮ 

ಸಲಾಮ್‌ ಹೇಳಬಾರದು. ಬದಲಾಗಿ, ಎದ್ದು ತೆನ್ನ ಉಳಿದ ರಕಅತ್‌ಗಳನ್ನು ಪೂರ್ತಿಗೊಳಿ? 
ಒಂದು ವೇಳೆ ಮಸ್ಸ್ಫೂಕ್‌ ಕೂಡ : "ಇಮಾಮರೊಡನೆ ಸಲಾಮ್‌ ಹೇಳಿದರೆ ಆ 
ಸೆನಪಾದಲ್ಲಿ ಸಾವಧಾನವಾಗಿ ಎದ್ದು ನಮಾರುನ್ನು ಪೂರ್ಣಗೊಳಿಸಬೇಕು. ಒಂದು 
ಒಂದು ಕಡೆ ಮಾತ್ರ ಸಲಾಮ್‌ ಹೇಳಿದ್ದರೆ, ಮರೆವಿನ ಸುಜೂದನ್ನು ಮಾಡುವ ಅಗತ 
ಅದರೆ ಎರಡೂ ಕಡೆಗೆ ಸಲಾಮ್‌ ಹೇಳಿದ ಬಳಿಕ ನೆನಪಾದರೆ ಉಳಿದ ರಕಲತ್‌ 
ಪೂರ್ತಿಗೊಳಿಸಿ ಮರೆವಿನ ಸುಜೂದನ್ನು ಮಾಡಬೇಕು. ಅದೇ ವೇಳೆ, ಸಲಾಮ್‌ ' 
ಬಳಿಕ ಮಾತುಕತೆಯಲ್ಲಿ ತಲ್ಲೀನರಾಗಿದ್ದು ಬಿಟ್ಟರೆ ಮತ್ತು ಯಾರಾದರೂ ನೆನಪಿಸಿದರೆ ۰ 

ಸ್ವಯಂ ತನಗೇ ನೆನಪಾಗಿ ಬಿಟ್ಟರೆ, ಉಳಿದ ರಕಅತ್‌ಗಳನ್ನು ನಿರ್ವಹಿಸುವುದರ 7 
ನಮಾರುನ್ನೇ ಪುನರಾವರ್ತಿಸಬೇಕು. 


ಲಾಹಿಕ್‌ನ ವಿಧಿಗಳು 

ಇಮಾಮ್‌ ಜಮಾಲತ್‌ನಲ್ಲಿ ತನ್ನ ಬಿಟ್ಟು ಹೋದ ರಕಲತ್‌ಗಳೆನ್ನು 'ಲಾಹಿಕ್‌ 
ನಿಂತು ವೈಯಕ್ತಿಕವಾಗಿ ನಿರ್ವಹಿಸಿದ ಬಳಿಕ ಜಮಾಅತ್‌ನಲ್ಲಿ ಸೇರಬೇಕು. ಹೀಗೆ ಬೇರ 
ರಕೆಅತ್‌ಗಳನ್ನು ನಿರ್ವಹಿಸುವ ವೇಳೆಯಲ್ಲಿ ತನ್ನನ್ನು ಮುಕ್ತದೀ ಎಂದೇ ಭಾವಿಸಿಕೊಳ್ಳೆ 
ಹಾಗೂ ಕಿರಾಅತ್‌ ಪಠಿಸಬೇಕಾಗಿಲ್ಲ. ಅಗಕ್ಕ ಬಿದ್ದಾಗ ಸಹೂನಿನ ಸಜ್ಞಾ 
ಮಾಡಬೇಕಾಗಿಲ್ಲ. ಹೀಗೆ, ತನ್ನ ತಪ್ಪಿ ಹೋದ ರಕಅತನ್ನು ಪೂರ್ಣಗೊಳಿಸಿ ಜಮಾಲ: 
ಸೇರಬೇಕು. ಒಂದು ವೇಳೆ, ಅಷ್ಟು ಹೊತ್ತಿಗೆ ಇಮಾಮ್‌ ಜಮಾಅತ್‌ ಪೂರ್ಣಗೊಂ।ಃ 
ತನ್ನ ಉಳಿದ ರಕಅತ್‌ಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸಬೇಕು. ಉದಾಹರಣೆಗೆ: ಒಬ್ಬ 
ಇಮಾಮರ ಜತೆಯಲ್ಲಿ ನಮಾರು್‌ ನಿರ್ವಹಿಸುತ್ತಿದ್ದ. ಒಂದು ರಕಅತ್‌ ಪೂರ್ತಿಯಾ 
ಅವನ ವುರುೂ ಭಂಗವಾಗುತ್ತದೆ. ಈಗ ಆತ ಯಾರೊಂದಿಗೂ ಮಾತನಾಡದೆ ಮೌ 
ವುರುೂ ಮಾಡಿದ. ಅಷ್ಟು ಹೊತ್ತಿಗೆ ಇಮಾಮರು ಇನ್ನೊಂದು ರಕಲತ್‌ ನಿರ್ವಹಿಸಿಯಾಗಿ! 
ಈಗ ಲಾಹಿಕ್‌ ಪ್ರತ್ಯೇಕವಾಗಿ ನಿಂತು ತನ್ನ ತಪ್ಪಿಹೋದ ನಮಾರುನ್ನು ನಿರ್ವಹಿಸ 
ಆ ರಕಅತ್‌ನಲ್ಲಿ ತನ್ನನ್ನು ಮುಕ್ತದೀ ಎಂದೇ ಭಾವಿಸಬೇಕು. ಆ ವೇಳೆಗೆ ಇಮ 
ನಮಾರು್‌ ಪೂರ್ಣಗೊಳಿಸಿ ಬಿಟ್ಟಿದ್ದರೆ, ಲಾಹಿಕ್‌ ತನ್ನ ಉಳಿದ ರಕಅತನ್ನೂ ಪ್ರತ್ಯೆಃ 
ಪೂರ್ಣಗೊಳಿಸಬೇಕು. 


ನಮಾರು್‌‏ روح 


ಪ್ರವಾದಿವರ್ಯರು(ಸ) ವಿಠ್ರ್‌ ನಮಾರ್‌ನ ಕುರಿತು ತಾಕೀತು ನೀಡಿರುವರು. "ವಿತ್ರ್‌ 
ಸಾರ್‌ ನಿರ್ವಹಿಸದವನು ನನ್ನ ಅನುಯಾಯಿ ಅಲ್ಲ" ಎಂದು ಅವರು ಹೇಳಿರುವರು. 
ದಿವರ್ಯರ(ಸ) ಸಂಗಾತಿ ಅಬೂ ಹುರೈರಾ(ರ) ಈ ರೀತಿ ಹೇಳಿರುವರು: "ನನ್ನ ಮಿತ್ರ! 
ಗೆ ಮೂರು ವಿಷಯಗಳ ಕುರಿತು ವಸಿಯ್ಕತ್‌ ಮಾಡಿದ್ದರು. ಅದರಲ್ಲೊಂದು ರಾತ್ರಿ 
ಬಗುವುದಕ್ಕೆ ಮುಂಚೆ ವಿತ್‌ ನಮಾರುನ್ನು ನೆರವೇರಿಸಬೇಕೆಂಬುದಾಗಿದೆ." 


ನಮಾರು್‌ನ ವಿಧಿ‏ رم 

ಹನಫೀ ಕರ್ಮಶಾಸ್ತ್ರದ ಪ್ರಕಾರ ವಿತ್ರ್‌ ನಮಾರಖ್‌ ವಾಜಿಬ್‌ ಆಗಿದೆ. ವಾಜಿಬ್‌ 
ದರೆ, ಅದನ್ನು ನಿರಾಕರಿಸುವವನು ಸತ್ಮನಿಷೇಧಿ ಯೆಂದೆನಿಸಲಾರನಾದರೂ ಅದನ್ನು 
೯ಹಿಸಬೇಕಾದುದು ಕಡ್ಡಾಯ ನಮಾರಖ್‌ನಷ್ಟೇ ಅನಿವಾರ್ಯವಾಗಿದೆ. ಒಂದು ವೇಳೆ, 
1ಣಾಂತರದಿಂದ ತಪ್ಪಿಹೋದರೆ ಕಡ್ಡಾಯ ನಮಾರು್‌ನಂತೆಯೇ ವಿತ್ರ್‌ ನಮಾರುನ್ನೂ 
ಸಾ ನಿರ್ವಹಿಸಬೇಕು. ಇತರ ಕರ್ಮಶಾಸ್ತ್ರಗಳ ಪ್ರಕಾರ ವಿತ್ರ್‌ 'ಸುನ್ನತೆ ಮುಅಕ್ಕದ' ಆಗಿದೆ. 

ಈ ನಮಾರುನ್ನು ಬೆಸ ಸಂಖ್ಯೆಯ ರಕಲತ್‌ಗಳಲ್ಲಿ ನಿರ್ವಹಿಸಲಾಗುವುದರಿಂದ ಇದನ್ನು 
رم‎ ನಮಾರ್‌ ಎನ್ನಲಾಗುತ್ತದೆ.? 


ಕ್ರ್‌ನ ಸಮಯ 

ವಿತ್‌ ನಮಾರ್‌ನ ಸಮಯ ಇಶಾ ನಮಾರು್‌ನ ನಂತರದಿಂದ ಪ್ರಭಾತದ 
ಗಿರುತ್ತದೆ. ಅರ್ಧರಾತ್ರಿಯ ನಂತರ ನಿದ್ರೆಯಿಂದೆದ್ದು ವಿತ್ರ್‌ ನಮಾರು್‌ ನಿರ್ವಹಿಸುವುದು 
ತ್ರಮವಾಗಿದೆ. ಅದರೆ ಅರ್ಧರಾತ್ರಿಯ ವೇಳೆ ಎಚ್ಚರವಾಗದೆ ವಿತ್‌ ಉಳಿದು ಬಿಡಬಹುದೆಂಬ 
ದೇಹವಿದ್ದರೆ, ಇಶಾ ನಮಾರು್‌ ನಿರ್ವಹಿಸಿದ ತಕ್ಷಣವೇ ವಿತ್ರ್‌ ನಮಾರು್‌ ನಿರ್ವಹಿಸಬೇಕು. 
۸م ود‎ ವಿತ್ರ್‌ ಕರಾ ಆಗುವುದಕ್ಕಿಂತ ಇದು ಉತ್ತಮವಾಗಿದೆ. § 

ಸಾಮಾನ್ಯವಾಗಿ ಜನರು ವಿತ್ರ್‌ ನಮಾರ್‌ನಲ್ಲಿ ಮೂರು ರಕಲತ್‌ಗಳನ್ನು ನಿರ್ವಹಿಸುತ್ತಾ. ರೆ 
رہ‎ ನಮಾರು್‌ನ ವಿಧಾನವು ಕಡ್ಡಾಯ ನಮಾರ್‌ನಂತೆಯೇ ಇರುತ್ತದೆ. ಇರುವ ಒಂದೇ 
ತ್ಯಾಸವೇನೆಂದರೆ, ಕಡ್ಡಾಯ ನಮಾರು್‌ನಲ್ಲಿ ಮೊದಲ ಎರಡು ರಕಲತ್‌ಗಳಲ್ಲಿ ಮಾತ್ರವೇ 
EEN . ١١١١...۔ لے‎ 
ಪ್ರವಾದಿವರ್ಯರು(ಸ) ಏತ್ರ್‌ ನಮಾರುನ್ನು ಬೆಸ ಸಂಖ್ಯೆಯ ರಕಲತ್‌ಗಳಲ್ಲಿ ನಿರ್ವಹಿಸಿದ್ದಾರೆಂಬ 
| ಭಿನ್ನಾಭಿಪ್ರಾಯವಿಲ್ಲ. ಆದರೆ ವಿತ್ರ್‌ ಒಂದು, ಮೂರು, ಐದು ಅಥವಾ ಏಳು ರಕಅತ್‌ಗಳೋ 
ಬ ಬಗ್ಗೆ ಮಾತ್ರ ಭಿನ್ನಾಭಿಪ್ರಾಯವಿದೆ. 


ಸಚ್ಚಾ ದೀನ್‌ ۱ 

ಫಾತಿಹಾದ ಬಳಿಕ ಕಿರಾಅತ್‌ ಪಠಿಸಲಾಗುತ್ತದೆ. ಆದರೆ ವಿತ್ರ್‌ دوہی دہج‎ 
ರಕಅತ್‌ಗಳಲ್ಲೂ ಫಾತಿಹಾದ ಬಳಿಕ ಕಿರಾಅತ್‌ ಪಠಿಸಲಾಗುತ್ತದೆ. ಮೂರನೇ ರಕಲತ್‌ಃ 
ಕಿರಾಅತ್‌ ಪಠಿಸಿದ ನಂತರ ಎರಡೂ ಕೈಗಳನ್ನೆತ್ತಿ 'ತಕ್ಸೀರೆ ತ್ರೀಮಾ' ಹೇಳಿ ಮತ್ತೆ 
ಕಟ್ಟಲಾಗುತ್ತದೆ ಮತ್ತು ಕುನೂತ್‌ನ ದುಅವನ್ನು” ಪಠಿಸಲಾಗುತ್ತದೆ. ಪ್ರವಾದಿವರ್ಯರು 
ಅಂತಹ ಅನೇಕ ಕುನೂತ್‌ಗಳನ್ನು ಪಠಿಸಿದ್ದಾರೆ. 


ಕುನೂತ್‌ 


TY RST PN 
SSI SES SEL SE 
FUSS ಸ لهم يک تد ولک نمی‎ 

bl بالگفارِ‎ RCS 2 RCC وَنَحْلٰي‎ Ss 


“ಅಲ್ಲಾಹುಮ್ಮ ಇನ್ನಾ ನಸ್ತಈನುಕ ವ ನಸ್ತಗ್‌ಫಿರುಕ ವ ನುಲ್‌ಮಿನು 
ವನತವಕ್ಕಲು ಅಲೈಕ ವನುಸ್ನೀ ಅಲೈಕಲ್‌ ಖೈರ ವನಶ್ಕುರುಕ. ವಲಾ ನಕ್ಸುರುಕ ವನಖ್ಲ 
ವನತ್ರುಕು ಮನ್‌ಯ್ಕಫ್‌ಜುರುಕ. ಅಲ್ಲಾಹುಮ್ಮ ಇಯ್ಯಾಕ ನಲ್‌ಬುದು ವಲಕ ನುಸಃ 
ವನಸ್ಸುದು ವಇಲೈಕ ನಸ್‌ಆ ವನಹ್‌ಫಿದು. ವನರ್‌ಜೂ ರಹ್ಮತಕ ವನಖ್‌ಶಾ ಅದಾಃ 
ಇನ್ನ ಅದಾಬಕ ಬಿಲ್‌ ಕುಫ್ಪಾರಿ ಮುಲ್‌ಹಿಕ್‌." 

ಅರ್ಥಾತ್‌: ಓ ಅಲ್ಲಾಹ್‌! ನಾವು ನಿನ್ನಿಂದಲೇ ಸಹಾಯ ಬೇಡುತ್ತೇವೆ. ನಿನ್ನಿಂದ 
ಕ್ಷಮೆ ಯಾಚಿಸುತ್ತೇವೆ. ನಿನ್ನ ಮೇಲೆ ವಿಶ್ವಾಸವಿರಿಸುತ್ತೇವೆ. ನಿನ್ನ ಮೇಲೆ ಭರವಸೆ ಇಡುತ್ತೆ: 
ನಿನ್ನನ್ನು ಉತ್ತಮವಾಗಿ ಪ್ರಶಂಸಿಸುತ್ತೇವೆ. ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕೃತಕ 
ತೋರುವುದಿಲ್ಲ. ನಿನ್ನ ಆಜ್ಞೋಲ್ಲಂಘನೆ ಮಾಡುವ ಮತ್ತು ನಿನಗೆ ಕೃತಪ್ಲುರಾಗುವವರ 
ನಾವು ತೊರೆಯುತ್ತೇವೆ. ಅಂಥವರೊಡನೆ ಯಾವುದೇ ಸಂಬಂಧವನ್ನಿರಿಸಿಕೊಳ್ಳುವುದಿಲ್ಲ. 
ಅಲ್ಲಾಹ್‌! ನಾವು ನಿನ್ನನ್ನು ಮಾತ್ರ ಆರಾಧಿಸುತ್ತೇವೆ. ನಿನಗಾಗಿ ಮಾತ್ರ ನಮಾರ 
ನಿರ್ವಹಿಸುತ್ತೇವೆ. ನಿನಗೆ ಮಾತ್ರ ಸಾಷ್ಟಾಂಗವೆರಗುತ್ತೇವೆ. ನಿನ್ನ ಕಡೆಗೇ ಧಾವಿಸುತ್ತೇವೆ. : 
ಅಜ್ಞೆ ಪಾಲಿಸಲು ಸದಾ ಸನ್ನದ್ದರಾಗಿರುತ್ತೇವೆ. ನಿನ್ನ ಕಡೆಗೇ ಧಾವಿಸುತ್ತೇವೆ. ನಿನ್ನ € 
ಪಾಲಿಸಲು ಸದಾ ಸನ್ನದ್ಧರಾಗಿರುತ್ತೇವೆ. ನಿನ್ನ ಅನುಗ್ರಹವನ್ನು ನಿರೀಕ್ಷಿಸುತ್ತೇವೆ. ನಿನ್ನ ಶಿಃ 
ಅಂಜುತ್ತೇವೆ. ನಿಸ್ಸಂದೇಹವಾಗಿಯೂ ನಿನ್ನ ಶಿಕ್ಷೆಯು ಸತ್ಯ ನಿಷೇಧಿಗಳಿಗೆ ಸಿಕ್ಕಿಯೇ ತೀರುವು; 

ಪ್ರವಾದಿವರ್ಯರ(ಸ) ಮೊಮ್ಮಗ ಹ.ಹಸನ್‌(ರ) ಹೇಳುತ್ತಾರೆ: "ನನಗೆ ಅಲ್ಲಾಃ 
ಸಂದೇಶವಾಹಕರು ےکر کھت‎ ಈ ದುಆ ಕಲಿಸಿರುತ್ತಾರೆ". ಆದ್ದರಿಂದ ಹೆಚ್ಚಿನ ಜನರು ಇದ 
ಪಠಿಸುತ್ತಾರೆ. ಆದರೆ ಎರಡನ್ನೂ ಒಟ್ಟಿಗೇ ಪಠಿಸುವುದು ಹೆಚ್ಚು ಉತ್ತಮವಾಗಿದೆ. 
ಇವರು ರುಕೂಲ್‌ನಿಂದ ಎದ್ದ ಬಳಿಕ ಕುನೂತ್‌ ಪರಿಸುತ್ತಾರೆ ٢۱ .,..۔‎ 


ಸಚ್ಚಾ ದೀನ್‌ 
MSS EEG وَعَافِیی فی‎ ES SM 
ei ji وَبَارِک لی فی‎ ESS 
SG Es مَْ‎ 59 EI ISSO SS gai 
3s وَصَلّی اَللّه‎ EIU 


"ಅಲ್ಲಾಹುಮ್ಮಹ್‌ದಿನೀ ಫೀಮನ್‌ یجن‎ ವಆಫಿನೀ'ಫೀಮನ್‌ ಆಫೈತ, ವತವಲ್ಲನೀ 
'ಮನ್‌ತ ವಲ್ಡೈತ, ವಬಾರಿಕ್‌ಲೀ ಫೀಮಾ ಅಲ್‌ತೈತ್ಯ ವಕಿನೀ ಶರ್ರಮಾ ಕದೈತ, یکو‎ 
ನದೀ ವಲಾಯುಕ್‌ದಾ ಅಲೈಕ, ಇನ್ನಹೂ ಲಾ ಯದಿಲ್ಲು ಮನ್‌ವಾಲೈತ, ವಲಾ 
ಇರ್ಲಿ ಮನ್‌ ಆದೈತ, ತಬಾರಕ್‌ತ ರಬ್ಬನಾ ವತಆಲೈತ ವಸಲ್ಲಲ್ಲಾಹು ಆಲಾ ನಬಿಯ್ಯ್ಕಿ.” 

ಅರ್ಥಾತ್‌:ನೀನು ಸನ್ಮಾರ್ಗ ನೀಡಿದ ಜನರ ಜತೆಗೆ ನನಗೂ ಸನ್ಮಾರ್ಗ ನೀಡು. 
ನು ಕ್ಷೇಮವನ್ನು ದಯಪಾಲಿಸಿದ ಜನರ ಜತೆಗೆ ನನಗೂ ಕ್ಷೇಮವನ್ನು ದಯಪಾಲಿಸು. 
ನು ಸಂರಕ್ಷಕನಾಗಿರುವ ಜನರ ಜತೆಗೆ ನನ್ನ ಸಂರಕ್ಸಕನೂ ಆಗು. ನೀನು ನನಗೆ 
ಯುಪಾಲಿಸಿರುವ ಅನುಗ್ರಹಗಳಲ್ಲಿ ಸಮೃದ್ಧಿಯನ್ನು ನೀಡು. ನೀನು ವಿಧಿಸಿರುವಂತಹ ಎಲ್ಲ 
ಡಿನಿಂದ ನನ್ನನ್ನು ರಕ್ಷಿಸು. ಏಕೆಂದರೆ, ತೀರ್ಮಾನ ಮಾಡುವವನು ನೀನೇ ಆಗಿರುವಿ. ನಿನ್ನ 
ರ್ಮಾನಕ್ಕೆ ವಿರುದ್ಧವಾಗಿ ಯಾರೂ ತೀರ್ಮಾನ ಮಾಡುವವರಿಲ್ಲ. ನೀನು ಯಾರ 
ರಕ್ಟೆಕನಾಗಿರುವೆಯೋ ಅವನೆಂದೂ ನಿಂದ್ಮನಾಗಲಾರ. ನೀನು ಯಾರಿಂದ ಮುಖ 
ಸುಗಿಸಿರುವೆಯೋ ಆತ ಎಂದೂ ಗೌರವವನ್ನು ಗಳಿಸಲಾರ. ಓ ನಮ್ಮ ಪ್ರಭು! ನೀನು 
»೦ಗಳಮಯನೂ, ಉನ್ನತನೂ ಆಗಿರುವಿ. ಅಲ್ಲಾಹನ ಸಂದೇಶವಾಹಕರ ಮೇಲೆ ಮತ್ತು 
ವರ ಸಂತಾನ-ಅನುಯಾಯಿಗಳ ಮೇಲೂ ಸ್ವಸ್ತಿವಚನವಿರಲಿ. 

ಇವುಗಳ ಹೊರತಾಗಿಯೂ ಹದೀಸ್‌ ಗ್ರಂಥಗಳಲ್ಲಿ ಇನ್ನಿತರ ದುಆಗಳೆ ಉಲ್ಲೇಖವಿದೆ. 

ಪ್ರವಾದಿವರ್ಯರು(ಸ) ಸಾಮಾನ್ಯವಾಗಿ ವಿತ್ರ್‌ ನಮಾರು್‌ನ ಮೊದಲ ರಕಲಅತ್‌ನಲ್ಲಿ 
ಲ್‌ اہین‎ ಎರಡನೆಯ ರಕಲತ್‌ನಲ್ಲಿ 'ಅಲ್‌ ಕಾಫಿರೂನ್‌' ಮತ್ತು ಮೂರನೆಯ 
ಸಅತ್‌ನಲ್ಲಿ 'ಅಲ್‌ ಇಖ್ಲ್ದಾಸ್‌' ಅಧ್ಯಾಯಗಳನ್ನು ಪರಿಸುತ್ತಿದ್ದರು. ಆದ್ದರಿಂದ ಈ ಪ್ರಕಾರವೇ 
ಶಿಸುವುದು ಹೆಚ್ಚು ಉತ್ತಮವಾಗಿದೆ. ಆದರೆ ಅದು ಅನಿವಾರ್ಯವೇನಲ್ಲ. ನಮಗೆ 
ನಪನಲ್ಲಿರುವ ಮತ್ತು ಸಮಗಿಷ್ಟವಿರುವ ಇತರ ಆಯತ್‌ ಅಥವಾ ಅಧ್ಯಾಯಗಳನ್ನು 
ಶಿಸಬಹುದಾಗಿದೆ. 


ಉಪವಾಸ رنڈ‎ 


ಪಾವನ ರಮರಖಾನ್‌ ತಿಂಗಳ ಉಪವಾಸ ವ್ರತವ ಮುಸ್ಲಿಮರ ಪಾಲಿಗೆ ಕಡ್ಡಾಯವಾಗಿ; 
ಅದನ್ನು ನಿರಾಕರಿಸುವವನು ಮುಸ್ಲಿಮನಲ್ಲ. ಯಾರು ವಿನಾ ಕಾರಣ ಈ ತಿಂಗಳಲ್ಲಿ ಉಪಪ 
ವ್ರತಾಚರಿಸುವುದಿಲ್ಲವೋ ಆತ ಅಲ್ಲಾಹನ ವಿರುದ್ಧ ಬಂಡಾಯವೆದ್ಗಂತೆ. ರಮರುಾನ್‌ ಅತ್ವಃ 
ಸಮೃದ್ಧಿದಾಯಕ ತಿಂಗಳಾಗಿದೆ. ಇದೇ ತಿಂಗಳಲ್ಲಿ ಅಲ್ಲಾಹನು ನಮ್ಮ ಮಾರ್ಗದರ್ಶನಕಾ 
ಪ್ರವಾದಿವರ್ಯರ(ಸು) ಮೇಲೆ ದಿವೃವಾಣಿ(ಪವಿತ್ರ ಗ್ರಂಥ) ಅವತೀರ್ಣಗೊಳಿಸಿದನು. ರಮರಾನ 
ಸಮೃದ್ಧಿದಾಯಕವಾದ ಒಂದು ರಾತ್ರಿಯಲ್ಲಿ ಅಲ್ಲಾಹನ ಪವಿತ್ರ ಗ್ರಂಥ ಕುರ್‌ಆಃ 
ಅವತೀರ್ಣವಾಗಲು ಪ್ರಾರಂಭವಾಗಿತ್ತು. ಆ ರಾತ್ರಿಯನ್ನು 'ಲೈಲತುಲ್‌ ಕದ್ರ್‌' ಎನ್ನುತ್ತೇಃ 
ಈ ರಾತ್ರಿಯು ಅಲ್ಲಾಹನ ದೃಷ್ಟಿಯಲ್ಲಿ ಸಾವಿರ ತಿಂಗಳುಗಳಿಗಿಂತಲೂ ಹೆಚ್ಚು ಶ್ರೇಷ್ಠವಾಗಿ: 

ರಮರಾನ್‌ ತಿಂಗಳ ಒಂದು ಕಡ್ಡಾಯ ಕರ್ಮಕ್ಕೆ ಇತರ ತಿಂಗಳುಗಳ ಎಪ್ಪಃ 
ಕಡ್ಡಾಯ ಕರ್ಮಗಳಷ್ಟು ಪ್ರತಿಫಲವಿದೆ. ಒಂದು ಐಚ್ಛಿಕ ಕರ್ಮಕ್ಕೆ ಇತರ ತಿಂಗಳ ಒಂ 
ಕಡ್ಡಾಯ ಕರ್ಮದ ಫಲ ದೊರೆಯುತ್ತದೆ. ಪ್ರವಾದಿವರ್ಯರು ಈ ತಿಂಗಳ ಹಗಲುಗಳ: 
ಉಪವಾಸ ಆಚರಿಸುತ್ತಿದ್ದರು ಮತ್ತು ರಾತ್ರಿಗಳಲ್ಲಿ ವಿಶೇಷ ಆರಾಧನೆ ಮಾಡುತ್ತಿದ್ದೆ 
ಹೆಚ್ಚೆಚ್ಚು ಕುರ್‌ಆನ್‌ ಪಠಿಸುತ್ತಿದ್ದರು. ತರಾವೀಹ್‌ ನಮಾರುಖ್‌ ನಿರ್ವಹಿಸುತ್ತಿದ್ದ 
ಬಡ-ನಿರ್ಗತಿಕರೊಡನೆ ಎಂದಿಗಿಂತಲೂ ಹೆಚ್ಚು ಉತ್ತಮವಾಗಿ ವ್ಯವಹರಿಸುತ್ತಿದ್ದರು. ಸದ 
(ದಾನಧರ್ಮ) ಮಾಡುತ್ತಿದ್ದರು ಮತ್ತು ಹೆಚ್ಚೆಚ್ಚು ಸತ್ಕಾರ್ಯಗಳನ್ನು ಮಾಡುತ್ತಿದ 
ಪ್ರವಾದಿವರ್ಯರು ಹೀಗೆ ಹೇಳಿದ್ದಾರೆ: "ರಮರಖಾನ್‌ ತಿಂಗಳನ್ನು ಹೊಂದಿಯೂ ಒಬ್ಬ 
ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಡದಿದ್ದರೆ ಅವನು ಅತಿ ದೊಡ್ಡ ದೌರ್ಭಾಗ್ಯವಂತನಾಗಿದ್ದಾ 
ಬಳಿಕ ಹೀಗೆಂದರು: "ಯಾರಾದರೂ ವಿನಾ ಕಾರಣ ರಮರುಖಾನಿನ ಒಂದು ದಿನ 
ಉಪವಾಸವನ್ನು ತೊರೆದರೆ ಜೀವನದಾದ್ಧಂತ ಉಪವಾಸ ಆಚರಿಸಿದರೂ ಆ ಬಿಟ್ಟು ಹೊ 
ಒಂದು ಉಪವಾಸಕ್ಕೆ ಸರಿಸಾಟಿಯಾಗಲಾರದು.” 


ಉಪಹವಾಸವೆಂದರೇನು? 

ಅಲ್ಲಾಹನಿಗಾಗಿ ಪ್ರಭಾತದಿಂದ ಸೂರ್ಯಾಸ್ತದವರೆಗೆ ಅನ್ನಪಾನೀಯ ಸೇವನೆ ಮಃ 
ವಿಷಯಾಸಕ್ತಿಯ ಕಾರ್ಯಗಳಿಂದ ದೂರವಿರುವುದಕ್ಕೆ ಉಪವಾಸ ವ್ರತ ಎನ್ನುತ್ತೇವೆ. ಉಪವ 
ವ್ರತವು ಅತಿ ಮಹತ್ತರವಾದ ಆರಾಧನೆಯಾಗಿದೆ. ಇದು ಇಸ್ಲಾಮೊ ಸೌಧದ ಪ್ರಮ: 
ಸ್ವಂಭವಾಗಿದೆ. ಉಪವಾಸ ವ್ರತವನ್ನು ನಿರಾಕರಿಸಿದ ಯಾರೂ ಇಸ್ಲಾಮೊ ಸೌಧವಃ 
ನಿರ್ಮಿಸಲಾರ. ಆತ ಮುಸ್ಲಿಮನೆಂದು ಕರೆಸಿಕೊಳ್ಳಲಾರ. 


ಸಚ್ಚಾ ದೀನ್‌ 
ವಾಸ ವ್ರತದ ಪ್ರಯೋಜನಗಳು , 
ಉಪವಾಸ ವ್ರತದಿಂದ ನಮಗೆ ಅನೇಕ ಪ್ರಯೋಜನಗಳಿವೆ. ಉಪವಾಸ ವ್ರತದ 
ಲಕ ನಮ್ಮಲ್ಲಿ ಅಲ್ಲಾಹನ ಬಗ್ಗೆ ಕೃತಜ್ಞತಾ ಭಾವ ಹುಟ್ಟುತ್ತದೆ. ಸಹನಾ ಶಕ್ತಿ 
ಸುತ್ತದೆ. ಕೆಡುಕಿನಿಂದ ದೂರವುಳಿಯಲು ಮತ್ತು ಒಳಿತಿನ ಕಾರ್ಯವೆಸಗಲು ಪ್ರೇರಣೆ 
ಸಿದೆ. ಪರಲೋಕದಲ್ಲಿಯಂತೂ ಅಪಾರವಾದ ಪ್ರತಿಫಲಗಳು ದೊರೆಯುತ್ತವೆ. 


3 

ಉಪವಾಸ ವ್ರತಾಚರಿಸುವ ಮೂಲಕ ನಾವು ನಮ್ಮ ದೈಹಿಕ ಬೇಡಿಕೆಗಳನ್ನು 
೨ಸುತ್ತೇವೆ. ಹಸಿದು ಬಾಯಾರಿಕೊಂಡಿದ್ದು ಒಳಿತಿನ ಕಾರ್ಯಗಳಲ್ಲಿ ಸ್ಥಿರವಾಗಿರಲು 
ಸುತ್ತೇವೆ. ಅಲ್ಲಾಹನಿಗಾಗಿ ಸಂಕಷ್ಟಗಳನ್ನು ಸಹಿಸುವ ಅಭ್ಯಾಸವನ್ನು ಮಾಡಿಕೊಳ್ಳುತ್ತೇವೆ. 
ಅವಸ್ಥೆಯಲ್ಲೂ ದೇವ ಮಾರ್ಗದಲ್ಲಿ ಸುಸ್ಲಿರವಾಗಿರಲು ಮತ್ತು ಸಂಕಷ್ಟಗಳನ್ನು ಕಂಡು 
ನಿಗೊಳ್ಳದಿರಲು ಇದು ತರಬೇತುಗೊಳಿಸುತ್ತದೆ. 


ಕಿನಿಂದ ದೂರ 

ಉಪವಾಸ ವ್ರತವು ನಮ್ಮನ್ನು ಎಲ್ಲ ತರದ ಕೆಡುಕಿನಿಂದ ದೂರವಿರಿಸುತ್ತದೆ. ಉಪವಾಸ 
ಚರಿಸಿ ನಾವು ಸುಳ್ಳು ಹೇಳುವುದಿಲ್ಲ. ಯಾರೊಂದಿಗೂ ಜಗಳಾಡುವುದಿಲ್ಲ ಮತ್ತು 
ನ್ನೂ ಬೈಯುವುದಿಲ್ಲ. ಯಾರ ಬಗ್ಗೆಯೂ ಚಾಡಿ ಹೇಳುವುದಿಲ್ಲ. ಯಾರ ಬೆನ್ನ 
ಯೂ ಕೆಟ್ಟದಾಗಿ ಮಾತನಾಡುವುದಿಲ್ಲ. ಯಾರದೇ ಹಕ್ಕನ್ನು ಕಸಿಯುವುದಿಲ್ಲ. ಕಳ್ಳತನ 
ಖಿವುದಿಲ್ಲ. ಕೆಡುಕಿನ ಹತ್ತಿರವಂತೂ ನಾವು ಸುಳಿಯುವುದೇ ಇಲ್ಲ. ಆದರೆ ಉಪವಾಸ 
ಚರಿಸಿರುವಾಗ ಆ ಬಗ್ಗೆ ಹೆಚ್ಚೆಚ್ಚು ಜಾಗೃತರಾಗಿರುತ್ತೇವೆ. ಹಾಗೆಯೇ ಯಾರಾದರೂ 
ಒಂದಿಗೆ ಜಗಳಕಾಯಲು ನಿಂತರೆ ನಾವು ಕೂಡಲೇ, "ಸೋದರಾ! ನಾನು ಉಪವಾಸ 
ದ್ದೇನೆ. ಜಗಳವಾಡಲಾರೆ" ಎಂದು ಬಿಡುತ್ತೇವೆ. ಆದ್ದರಿಂದಲೇ ಪ್ರವಾದಿವರ್ಯರು(ಸ), 
ವಾಸ ವ್ರತವು ಕೆಡುಕಿನಿಂದ ರಕ್ಷಿಸಿಕೊಳ್ಳುವ ಗುರಾಣಿಯಾಗಿದೆ” ಎಂದು ಹೇಳಿದ್ದಾರೆ. 
ಸದೆ ನಾವು ಅಲ್ಲಾಹನಿಗಾಗಿ ಅನ್ನ-ಪಾನೀಯಗಳನ್ನು ತೊರೆದರೂ ಕೆಟ್ಟ ಮಾತು 
ಳಿಂದ ದೂರವಿರದಿದ್ದರೆ ಅಲ್ಲಾಹನು ನಮ್ಮಿಂದ ಸೆಂತುಷ್ಪನಾಗುವುದಾದರೂ ಹೇಗೆ? 


ಸಿನ ಗಳಿಕೆ 

ಉಪವಾಸ ವ್ರತಾಚರಿಸಿದಾಗ್ರ ನಮ್ಮಲ್ಲಿ ಒಳಿತುಗಳನ್ನು ಗಳಿಸುವ ಆಸಕ್ತಿಯುಂಟಾಗುತ್ತದೆ. 
ಹೆಚ್ಚೆಚ್ಚು ಆರಾಧನೆಗಳನ್ನು ಮಾಡುತ್ತೇವೆ. ಹೆಚ್ಚೆಚ್ಚು ಪವಿತ್ರ ಕುರ್‌ಆನ್‌ ಪಠಿಸುತ್ತೇವೆ. 
'ರಿಗೆ-ನಿರ್ಗತಿಕರಿಗೆ ಸಹಾಯ ಮಾಡುತ್ತೇವೆ. ಹೆಚ್ಚೆಚ್ಚು ಸದಕಾ-ದಾನ ಧರ್ಮಗಳನ್ನು 
ತ್ತೇವೆ. ಸಾದ್ಯಂತ ಪ್ರತಿಯೊಬ್ಬರೊಡನೆಯೂ ಸದ್ವರ್ತನೆ ತೋರುತ್ತೇವೆ. 
'ದಿವರ್ಯರು(ಸ) ಹೀಗೆ ಹೇಳಿರುವರು: "ಪ್ರತಿಯೊಂದು ಮನೆಗೂ ಒಂದು 
ಬಾಗಿಲಿರುತ್ತದೆ. ಉಪವಾಸ ವ್ರತವು ಒಳಿತುಗಳ ಮುಂಬಾಗಿಲಾಗಿದೆ." 


ಸಚ್ಚಾ ದೀನ್‌ 
ಉಪವಾಸ ವ್ರತದ ಪ್ರತಿಫಲ 

ಅಲ್ಲಾಹನು. ಹೇಳುತ್ತಾನೆ: "ಪ್ರತಿಯೊಂದು ಒಳಿತಿಗೆ ಹತ್ತರಿಂದ 70ಪಟ್ಟು ಪುಣ್ಯ 
ಆದರೆ ಉಪವಾಸ ವ್ರತ ನನಗಾಗಿದೆ. ಆದ್ದರಿಂದ ಅದಕ್ಕಾಗಿ ನನಗಿಷ್ಟ ಬಂಃ 
ಪ್ರತಿಫಲವನ್ನು ನೀಡುವೆನು." 

ಪ್ರವಾದಿವರ್ಯರು(ಸ) ಹೀಗೆಂದಿದ್ದಾರೆ: "ಯಾರ ಉಪವಾಸ ವ್ರತವನ್ನು ಅಲ್ಲಾ 
ಸ್ವೀಕರಿಸುತ್ತಾನೋ ಆತನು ಸ್ವರ್ಗವನ್ನು 'ರಯ್ಕಾನ್‌' ಎಂಬ ಬಾಗಿಲಿನ ಮೂಲಕ ಪ್ರವೇಶಿಸುತ 
ಅದೇ ರೀತಿ, "ಯಾರು ಅಲ್ಲಾಹನ ಸಂತುಷ್ಪಿಗಾಗಿ ಉಪವಾಸ ವ್ರತ ಆಚರಿಸುತ್ತಾ: 
ಅಲ್ಲಾಹನು ಅವನ ಎಲ್ಲ ಗತ ಪಾಪಗಳನ್ನು ಕೃಮಿಸಿ ಬಿಡುವನು” ಎಂದೂ ಪ್ರವಾದಿವರ್ಯ 
ಹೇಳಿರುವರು. ಅಂತೆಯೇ ಅವರು ಹೀಗೂ ಹೇಳಿರುವರು: "ಪುನರುತ್ಥಾನ ದಿನ 
ಉಪವಾಸ ವ್ರತವ(ಉಪವಾಸಿಗನ ಪರವಾಗಿ) ಶಿಫಾರಸ್ಸು ಮಾಡುವುದು ಮತ್ತು 'ಪ್ರ' 
ಈ ವ್ಯಕ್ತಿ ನನ್ನಿಂದಾಗಿ ಅನ್ನಪಾನೀಯವನ್ನು ತೊರೆದಿದ್ದನು ಮತ್ತು ಕೆಡುಕಿನಿಂದ ದೂರವುಳಿದಿ 
(ಆದ್ದರಿಂದ) ಓ ಅಲ್ಲಾಹ್‌! ಇವನನ್ನು ನೀನು ಕ್ಷಮಿಸಿ ಬಿಡು” ಎಂದು ಹೇಳುವು 
ಉಪವಾಸ ವ್ರತದ ಸಂಕಲ್ಪ 

ಉಪವಾಸ ವ್ರತಕ್ಕೆ ನಿಯ್ಕತ್‌(ಸಂಕಲ್ಪ) ಅವಶ್ಯಕವಾಗಿದೆ. ಯಾರಾದರೂ ಸಂಕಲ್ಪವಿ: 
ಹಸಿವೆಯಿಂದಿದ್ದರೆ, ಆತನು ಉಪವಾಸ ವ್ರತಾಚರಿಸಿದಂತಾಗದು. ಅದಕ್ಕಾಗಿ ನಾಲ 
ಮೂಲಕ ಸಂಕಲ್ಪವನ್ನು ಉಚ್ಚರಿಸಬೇಕೆಂದೇನಿಲ್ಲ. ಮನಸ್ಸಿನಲ್ಲಿ ಸಂಕಲ್ಪಿಸಿದರೂ ಸಾಕು. € 
ಉಚ್ಚರಿಸಿದರೆ ಉತ್ತಮ. ಸಂಕಲ್ಪವನ್ನು ರಾತ್ರಿಯ ವೇಳೆಯಲ್ಲಿ ಮಾತ್ರವೇ ಮಾಡಬೇಕು. € 
ಎಲ್ಲಾದರೂ ಮರೆತು ಬಿಟ್ಟರೆ ಮಧ್ಯಾಹ್ನದೊಳಗೆ ಸಂಕಲ್ಪ ಮಾಡಬೇಕು. 
ಸಹ್ರೀ 

ಪ್ರಭಾತಕ್ಕೆ ಮುಂಚೆ ಉಪವಾಸ ವ್ರತದ ಸಂಕಲ್ಪದೊಂದಿಗೆ ಆಹಾರ-ಪಾನ 
ಸೇವಿಸುವುದನ್ನು 'ಸಹಪ್ರೀ' ಎನ್ನುತ್ತೇವೆ. ಸ್ರೀ ಸೇವಿಸುವುದು ಸುನ್ನತ್‌ ಆಗಿದೆ. ಅದಕ್ಕೆ ಆ 
ಪ್ರತಿಫಲವಿದೆ. ಒಂದು ವೇಳೆ ಊಟ ಮಾಡುವ ಇಚ್ಛೆಯಿಲ್ಲದಿದ್ದರೆ ಒಂದಿಷ್ಟು ನೀರನ್ನಾಃ 
ಕುಡಿಯುವ ಮೂಲಕ ಸುನ್ನತ್‌ನ ಪ್ರತಿಫಲವನ್ನು ಪಡೆಯಬೇಕು. "ಸಹ್ರೀ ಉಣ್ಣಿರಿ. ಏಕೆ 
ಸ್ರೀ ಸೇವನೆಯಲ್ಲಿ ಸಮೃದ್ದಿಯಿದೆ" ಎಂದು ಪ್ರವಾದಿವರ್ಯರು(ಸ) ಹೇಳಿರ 
ಸಹ್ರೀಯನ್ನು ತಡಮಾಡಿ ಸೇವಿಸುವುದು ಉತ್ತಮ. ಅರ್ಥ ರಾತ್ರಿಯ ವೇಳೆಗಾಗಲೇ ہ‎ 
ಮುಗಿಸುವುದು ಸರಿಯಲ್ಲ. ಬದಲಾಗಿ ಪ್ರಭಾತಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಉಣ್ಣು; 
ಉತ್ತಮ. ಯಾರಾದರೂ ನಿದ್ರೆಯಿಂದಾಗಿ ಸ್ರೀ ಉಣ್ಣಲಾಗದೆ ಹೋದರೆ, ಉಪವಾಸ 
ವನ್ನಾಚರಿಸಬೇಕು. ಸ್ರೀ ಉಣ್ಣದ ನೆಪದಲ್ಲಿ ಉಪವಾಸ ವ್ರತ ಆಚಿರಿಸದಿರುವುದು ಘೆ 
ಪಾಪವಾಗಿದೆ. 
ಇಷ್ತಾರ್‌'(ಪಾರಣೆ) 

ಸೂರ್ಯಾಸ್ತವಾಗುತ್ತಲೇ ಉಪವಾಸ ಪಾರಣೆ ಮಾಡಲು ಏನನ್ನಾದರೂ ತಿನ್ನುವು: 


ಸಚ್ಚಾ ದೀನ್‌ 


ರ್‌' ಎನ್ನಲಾಗುತ್ತದೆ. ಸೂರ್ಯಾಸ್ತವಾದ ಕೂಡಲೇ ಇಫ್ತಾರ್‌ ಮಾಡಬೇಕಾಗಿದೆ. 
ತೈವಾಗಿ ಕತ್ತಲಾಗುವುದನ್ನು ಕಾಯುವುದು ಸರಿಯಲ್ಲ. 

"ಮುಸ್ಲಿಮರು ಇಫ್ರಾರ್‌ಗೆ ತ್ವರೆ ಮಾಡುವ ತನಕ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ” ಎಂದು 
ನದಿವರ್ಯರು(ಸ) ಹೇಳಿರುತ್ತಾರೆ. . 
078رہ‎ ದುಆ 

"ಅಲ್ಲಾಹುಮ್ಮಲಕಸುಮ್ದು ವ ಅಲಾ ರಿರು್‌ಕಿಕ ಅಪ್ರರ್‌ತು." 

ಓ ಅಲ್ಲಾಹ್‌! ನಾನು ನಿನಗಾಗಿಯೇ ಉಪವಾಸ ವ್ರತ ಆಚರಿಸಿದೆ ಮತ್ತು ನೀನು 
ಪಾಲಿಸಿದ ಆಹಾರದಿಂದಲೇ ಪಾರಣೆ ಮಾಡಿದೆ. 

ಉಪವಾಸ ಪಾರಣೆಯ ಬಳಿಕ ಈ ದುಆವನ್ನು ಪಠಿಸಬೇಕು, 

"ದಹಬ ರ್ಲುಮ್‌ಉ ವಬ್‌ತಲ್ಲತಿಲ್‌ ಉರೂಕು ವಸಬತಲ್‌ ردب‎ ಇನ್‌ಶಾಅಲ್ಲಾಹ್‌' 

ದಾಹ ಇಂಗಿತು. ನರಗಳು ತೇವಗೊಂಡುವು. ಅಲ್ಲಾಹನಿಚ್ಛಿಸಿದರೆ ಪ್ರತಿಫಲವೂ 
3ಿತೀತು. 
ವೀಹ್‌ ನಮಾರು್‌ 

ತರಾವೀಹ್‌ ನಮಾರ್‌ ಸುನ್ನತೆ ಮುಅಕ್ಕದಃ ಆಗಿದೆ. ಪ್ರವಾದಿವರ್ಯರು(ಸ) ಸ್ವತಃ 
ನೀಹ್‌ ನಮಾರು್‌ ನಿರ್ವಹಿಸಿದ್ದರು ಮತ್ತು ಇತರರಿಗೂ ನಿರ್ವಹಿಸಲು ಆದೇಶಿಸಿದ್ದರು. 
ಏಿರಖಾನ್‌ನ ರಾತ್ರಿಗಳಲ್ಲಿ ಯಾರಾದರೂ ಸತ್ಸಂಕಲ್ಪದೊಂದಿಗೆ ಅಲ್ಲಾಹನ ಸಂಪ್ರೀತಿಗಾಗಿ 
تج‎ ಮಾಡಿದರೆ, ಅಲ್ಲಾಹನು ಆತನ ಎಲ್ಲ ಗತ ಪಾಪಗಳನ್ನು ಕ್ಲಮಿಸುವನು” ಎಂದು 
ದಿವರ್ಯರು(ಸ) ಹೇಳಿರುವರು. ಪ್ರವಾದಿವರ್ಯರ(ಸ) ಹಿಂದೆ ತರಾನೀಹ್‌ ನಮಾರು್‌ 
ಸುವವರ ಸಂಖ್ಯೆ ಎಪ್ಟಿರುತ್ತೆಂದರೆ, ಮಸೀದಿಯಲ್ಲಿ ಎಳ್ಳಷ್ಟೂ ಸ್ಥಳಾವಕಾಶ ಉಳಿಯುತ್ತಿರಲಿಲ್ಲ. 
) ರಮರುಾನಿನ ರಾತ್ರಿಗಳಲ್ಲಿ ಕಟ್ಟು ನಿಟ್ಟಾಗಿ ತರಾವೀಹ್‌ ನಮಾರು್‌ ನಿರ್ವಹಿಸುತ್ತೇವೆ. 
ಪ್ರಾಮುಖ್ಯವಾದ ಕರ್ಮವನ್ನು ನಾವು ಬಿಡುವುದಾದರೂ ಹೇಗೆ? 
ುವೀಹ್‌ನ ಸಮಯ 

ತರಾವೀಹ್‌ ನಮಾರು್‌ನ ಸಮಯ ಇಶಾ ನಮಾರು್‌ನ ಬಳಿಕದಿಂದ ಪ್ರಭಾತದ 
ಸದೆ. ವಾಸ್ತವದಲ್ಲಿ ಇದು ತಹಜ್ಜುದ್‌ ನಮಾರು್‌ ಆಗಿದೆ. ಪ್ರವಾದಿವರ್ಯರುಸ) 
, ಅನುಕೂಲಕ್ಕಾಗಿ ರಮರುಾನಿನ ರಾತ್ರಿಗಳಲ್ಲಿ ಇಶಾ ನಮಾರು್‌ನ ಬಳಿಕ ನಿರ್ವಹಿಸಿದ್ದರು. 
ವೀಹ್‌ನ ರಕಅತ್‌ಗಳು 

ತರಾವೀಹ್‌ನಲ್ಲಿ ಪ್ರವಾದಿವರ್ಯರು(ಸ) ಎಂಟು ರಕಅತ್‌ಗಳನ್ನು" ನಿರ್ವಹಿಸಿರುವರು 
ಅವರು ಎಂಟು ರಕಲತ್‌ಗಳನ್ನೂ ಇನ್ನು ಕಲವರು ಇಷ್ಟತ್ತು ರಕಲತ್‌ಗಳನ್ನೂ ನಿರ್ವಟಸುತ್ತಾರೆ. 
ಪಕರು ವಿದ್ಯಾರ್ಥಿಗಳು ಅನುಸರಿಸುವ ಕರ್ಮಶಾಸ್ತ್ರಕ್ಕನುಗುಣವಾಗಿ ಇದನ್ನು ಪ್ರಾಯೋಗಿಕವಾಗಿ 
۸ ಕೊಡಬೇಕು. ಹಾಗೂ ಇದು ಸುನ್ನತ್‌ನ ಮೇಲಿನ ಅಪಾರ ಪ್ರೀತಿ ಮತ್ತು ಸುನ್ನತ್‌ ಪಾಲನೆಯ 
ವಾಗಿ ಈ ಭಿನ್ನಾಭಿಪ್ರಾಯ ತಲೆದೋರಿದೆಯೆಂಬುದನ್ನು ತಿಳಿಸಿಕೊಡಬೇಕು. 


ಸಟ್ಟಾ ದೀನ್‌ 
ಮತ್ತು ಅದಕ್ಕಿಂತ ಹೆಚ್ಚು ಅಂದರೆ ಹತ್ತು ಹೆದಿನಾರು ಹಾಗೂ ಇಪ್ಪತ್ತು ರಕಲತ್‌ಗಳ 
ನಿರ್ವಹಿಸಿರುವರು. ಪ್ರಾರಂಭದ ಕೆಲವು ದಿನಗಳಲ್ಲಿ ಪ್ರವಾದಿವರ್ಯರು(ಸ) ತರಾವೀಃ 
ಸಾಮೂಹಿಕವಾಗಿ ನಿರ್ವಹಿಸಿದ್ದರು. ಆದರೆ ಜನರ ಹೆಚ್ಚುತ್ತಿರುವ ಆಸಕ್ತಿ ಮತ್ತು ಸಂಖ್ಯೆಯ: 
ನೋಡಿ ಜಮಾಲತಾಗಿ ನಿರ್ವಹಿಸುವುದನ್ನು ನಿಲ್ಲಿಸಿದರು. ತರುವಾಯ ಈ ರೀತಿ ಹೇಳಿ 
“ತರಾವೀಹ್‌ ನಿಮ್ಮ ಮೇಲೆ ಕಡ್ಡಾಯವಾದೀತೋ ಎಂಬ ಆತಂಕ ನನಗುಂಟಾಯಿಃ 
ಹ. ಉಮರ್‌(ರ)ರು ತಮ್ಮ ಖಿಲಾಫತ್‌ ಕಾಲದಲ್ಲಿ ತರಾವೀಹ್‌ನ ಜಮಾಲ: 
ಸಂಸ್ಥಾಪಿಸಿದರು ಮತ್ತು ಉಬೆ ಬಿನ್‌ ಕಅಬ್‌ರಿಗೆ ತರಾವೀಹ್‌ ನಮಾರು್‌ನ ಸೇತೃತ್ವಃ 
ವಹಿಸಿಕೊಟ್ಟರು. ಅಂತೆಯೇ ಇಪ್ಪತ್ತು ರಕಅತ್‌ಗಳನ್ನು ನಿಗದಿಪಡಿಸಿದರು. ಹ.ಉಸ್ಮಾನ 
. ಮತ್ತು ಅಲೀಯವರ(ರ) ಕಾಲಘಟ್ಟದಲ್ಲೂ ಇದನ್ನೇ ಅನುಸರಿಸಲಾಯಿತು. ಆದ್ದರಿಂದ ಹೆ 
ಜನರು ಇದನ್ನು ಸುನ್ನತ್‌ ಎಂದು ಭಾವಿಸುತ್ತಾರೆ. ತರಾವೀಹನ್ನು ಸಾಮೂಹಿಕ 
ನಿರ್ವಹಿಸುವವರು ವಿತ್ರ್‌ ನಮಾರುನ್ನು ಸಾಮೂಹಿಕವಾಗಿಯೇ ನಿರ್ವಹಿಸಬೇಕು. ತರಾವೀಹ್‌ 
ಪ್ರತಿ ನಾಲ್ಕು ರಕಅತ್‌ನ ಬಳಿಕ ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಅಗತ್ಯ. 


ತರಾವೀಹ್‌ನಲ್ಲಿ ಸಂಪೂರ್ಣ ಕುರ್‌ಆನ್‌ ಪಠಣ 

ಪ್ರವಾದಿವರ್ಯರು(ಸ) ಪ್ರತಿ ವರ್ಷವೂ ರಮರಾನ್‌ನಲ್ಲಿ ಹ.ಜಿಬ್ರೀಲ್‌ರಿಗೆ 
ಸಂಪೂರ್ಣ ಕುರ್‌ಆನನ್ನು ಓದಿ ಕೇಳಿಸುತ್ತಿದ್ದರು. ತಮ್ಮ ಜೀವನದ ಕೊನೆಯ ವಣ 
ರಮರಾನ್‌ನಲ್ಲಿ ಎರಡು ಬಾರಿ ಸಂಪೂರ್ಣ ಕುರ್‌ಆನನ್ನು ಓದಿ ಕೇಳಿಸಿದ್ದರು. ದ್ವಿತಿ 
ಖಲೀಫ ಹ. ಉಮರ್‌(ರುರು ತರಾವೀಹ್‌ನಲ್ಲಿ ಸಂಪೂರ್ಣ ಕುರ್‌ಆನನ್ನು ಪಠಿ; 
ವ್ಯವಸ್ಥೆಯನ್ನು ಪಾಲಿಸುತ್ತಿದ್ದರು. ಕೆಲವರು ತರಾವೀಹ್‌ನಲ್ಲಿ ಸಾಮೂಹಿಕವಾಗಿ ಸಂಪೂ 
ಕುರ್‌ಆನನ್ನು ಕ್ರಮಬದ್ಧವಾಗಿ ಪಠಿಸಿ ಮುಗಿಸುವುದನ್ನು 'ಸುನ್ನತೆ ಮುಅಕ್ಕದ' ಎನ್ನುತ 
ಹಾಗೂ ಇದನ್ನು ಕಟ್ಟು ನಿಟ್ಟಾಗಿ ಪಾಲಿಸುತ್ತಾರೆ. ಈಗಿನ ಕಾಲ ಘಟ್ಟದಲ್ಲಂತೂ ಇದ 
ಖಂಡಿತವಾಗಿಯೂ ಪಾಲಿಸಲೇ ಬೇಕಾಗಿದೆ. ಏಕೆಂದರೆ ಈ ಮೂಲಕ ಜನರಲ್ಲಿ ಕುರ್‌ 
ಆಲಿಸುವ ಮತ್ತು ಪಠಿಸುವ ಆಸಕ್ತಿ ಹೆಚ್ಚಾಗುವುದರೊಂದಿಗೆ ಅವರು ಧಾರ್ಮಿಕವಾಗಿ ಹೆ 
ಸುದ್ಧಢರಾಗಬಹುದು. 

ಕುರ್‌ಆನನ್ನು ಸಾವಕಾಶವಾಗಿ ಸ್ವಲ್ಪ ಸ್ವಲ್ಪವೇ ಪಠಿಸಬೇಕು. ಒಂದೇ ರಾತ್ರಿಯಲ್ಲಿ « 
ಕುರ್‌ಆನನ್ನು ಪಠಿಸಿ ಮುಗಿಸುವುದು ಪಾಪ ಕಾರ್ಯವಾಗಿದೆ. ಪ್ರವಾದಿವರ್ಯರು(ಸ) ಈ ! 
ಹೇಳಿದ್ದಾರೆ: "ಯಾರು ಮೂರು ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಕುರ್‌ಆನನ್ನು ج‎ 
ಮುಗಿಸುತ್ತಾರೋ ಅವರು ಏನನ್ನೂ ಅರ್ಥ ಮಾಡಿಕೊಳ್ಳಲಾರರು." ಅದೇ ರೀತಿ, "ಕಡಿಮೆಯೇ 
ಏಳು ದಿನಗಳಲ್ಲಿ ಓದಿ ಮುಗಿಸಿರಿ" ಎಂದೂ ಪ್ರವಾದಿವರ್ಯರು(ಸ) ಹೇಳಿದ್ದಾರೆ. 
ಇಲ್‌ತಿಕಾಫ್‌ 

ರಮರುಾನ್‌ ತಿಂಗಳ ಕೊನೆಯ ಹತ್ತು ದಿನಗಳಲ್ಲಿ ಎಲ್ಲರಿಂದ ಬೇರ್ಪ 
ಮಸೀದಿಯಲ್ಲಿ ಕುಳಿತಿರುವುದನ್ನು 'ಇಲ್‌ತಿಕಾಫ್‌' ಎನ್ನುತ್ತಾರೆ. ಪ್ರವಾದಿವರ್ಯರು ಕಟ್ಟುನಿಟ 


ಸಚ್ಚಾ ದೀನ್‌ 

*ತಿಕಾಫ್‌' ಆಚರಿಸುತ್ತಿದ್ದರು. ಒಂದು ವರ್ಷ ತೆಪ್ಪಿ ಹೋದಾಗ ಅದನ್ನು 'ಕರುಾ' ಮಾಡಿ. 
ರಿಸಿದರು. ಪವಿತ್ರ ಕುರ್‌ಆನಿನಲ್ಲೂ 'ಇಆ್‌ತಿಕಾಫ್‌' ನ ಪ್ರಸ್ತಾಪವಿದೆ. ಹದೀಸ್‌ಗಳಲ್ಲೂ 
ರ ಪ್ರಾಮುಖ್ಯತೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಒಂದು ಕೇರಿ ಅಥವಾ ಮೊಹಲ್ಲಾದ 
ಶಿ ಮಂದಿಯಾದರೂ 'ಇಆ್‌ತಿಕಾಫ್‌' ಆಚರಿಸುವುದು ಅಗತ್ಯ. 

ರಮರುಾನ್‌ ತಿಂಗಳ 20ನೇ ತಾರೀಕಿನ ಅಸರ್‌' ನಮಾರು್‌ನ ಬಳಿಕ 'ಇಲ್‌ತಿಕಾಫ್‌' 
, ಕುಳಿತು ಕೊಳ್ಳಬೇಕು ಮತ್ತು ಈದ್‌ನ ಚಂದ್ರದರ್ಶನವಾದಾಗ ಇಲ್‌ತಿಕಾಫನ್ನು 
ಸಿಸಬೇಕು. ಇಲ್‌ತಿಕಾಫ್‌ಗೆ ಕುಳಿತುಕೊಳ್ಳುವವರು ಉಪವಾಸ ವ್ರತ ಆಚರಿಸುವುದೂ 
ತೈವಾಗಿದೆ.? ಉಪವಾಸ ಮುರಿದಾಗ ಇಆ್‌ತಿಕಾಫ್‌ ಕೂಡ ಭಂಗವಾಗುತ್ತದೆ. ಪುರುಷರು 
'ಶಿಕಾಫನ್ನು ಮಸೀದಿಯಲ್ಲಿ ಆಚರಿಸಬೇಕು ಮತ್ತು ಅದಕ್ಕಾಗಿ ಪರಿಶುದ್ಧ ರಾಗಿರಬೇಕಾದುದು 
ما‎ ಅದರ ಸಂಕಲ್ಪವನ್ನು ಮಾಡುವುದು ಕೂಡ ಅಗತ್ಯವಾಗಿದೆ. ಇಆ್‌ತಿಕಾಫ್‌ನ ದಿನಗಳಲ್ಲಿ 
'ವಶ್ಯಕವಾಗಿ ಮಸೀದಿಯಿಂದ ಹೊರಗೆ ಹೋಗಬಾರದು. ಮಲ ಮೂತ್ರ ವಿಸರ್ಜನೆಗಾಗಿ 
ತ್ರವೇ ಹೊರ ಹೋಗಬಹುದು. ಉಳಿದೆಲ್ಲ ಕಾರ್ಯಗಳನ್ನು ಮಸೀದಿಯೊಳಗೇ 
ಸಬೇಕಾಗಿದೆ. 

'ಇಲ್‌ತಿಕಾಫ್‌'ನಲ್ಲಿ ಪವಿತ್ರ ಕುರ್‌ಆನ್‌ ಪಾರಾಯಣ, ನಫಿಲ್‌ ನಮಾರು್‌ ಮತ್ತು 
) ಇತ್ಯಾದಿಗಳನ್ನು ನಡೆಸುತ್ತಿರಬೇಕಾಗಿದೆ. 


یں مت 

ರಮರುಾನ್‌ ತಿಂಗಳ ಕೊನೆಯ ಹತ್ತು ದಿನಗಳಲ್ಲಿ ಬರುವ ಬೆಸ ಸಂಖ್ಯೆಯ ದಿನಗಳಲ್ಲಿ 
ಸ ರಾತ್ರಿ ಅಪಾರ ಸಮೃದ್ಧಿ ತುಂಬಿದ ರಾತ್ರಿಯಾಗಿದೆ. ಈ ರಾತ್ರಿಯು ಸಾವಿರ ತಿಂಗಳು 
مہہ‎ ಶ್ರೇಷ್ಠವೆಂದು ಪವಿತ್ರ ಕುರ್‌ಆನಿನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ವರ್ಷದಾದ್ಯಂತ 
'ವಿಸುವ ಎಲ್ಲ ಪ್ರಕ್ರಿಯೆಗಳ ಯೋಜನೆಯನ್ನು ಈ ರಾತ್ರಿಯಲ್ಲಿಯೇ ರೂಪಿಸಲಾಗುತ್ತದೆ. 
ಸಾವನ ರಾತ್ರಿಯಲ್ಲಿ ಅಲ್ಲಾಹನ ಆರಾಧನೆ ಮಾಡುವ ವ್ಯಕ್ತಿಯ ಪರವಾಗಿ ದೇವಚರರು 
ರ್ಗಿಸುತ್ತಾರೆ ಮತ್ತು ಅಲ್ಲಾಹನ ಬಳಿ ಆತನಿಗೆ ಉನ್ನತ ಸ್ಥಾನಮಾನವಿರುವುದು. 


5 ದಾನ(ಸದಕಯೆ ಫಿತ್ರ್‌) 
ರಮರುಾನಿನಲ್ಲಿ ಇತರ ತಿಂಗಳುಗಳಿಗೆ ಹೋಲಿಸಿದರೆ, ಮುಸ್ಲಿಮರು ಹೆಚ್ಚೆಚ್ಚು 
ಧರ್ಮಗಳನ್ನು ನೀಡುತ್ತಾರೆ. ಏಕೆಂದರೆ ಈ ತಿಂಗಳಿನಲ್ಲಿ ಪ್ರವಾದಿವರ್ಯರ(ಸ) ದಾನ, 
ರ್ಯಗಳಲ್ಲಿ ವಿಪರೀತ ಹೆಚ್ಚಳವಾಗುತ್ತಿತ್ತು. ಅಲ್ಲದೆ, ಈ ತಿಂಗಳು ವಿಶೇಷವಾಗಿ ಬಡ- 
ತಿಕರೊಂದಿಗಿನ ಸದ್ವರ್ತನೆಯ ತಿಂಗಳಾಗಿದೆಯೆಂದು ಸ್ವತಃ ಪ್ರವಾದಿವರ್ಯರು ಹೇಳಿದ್ದಾರೆ. 
5, ಈ ಸಾಮಾನ್ಯ ದಾನದ ಹೊರತಾಗಿಯೂ ಪ್ರವಾದಿವರ್ಯರು(ಸ) ಈ ತಿಂಗಳಲ್ಲಿ 
ಅವರು ಫಜ್ರ್‌ ನಮಾರು್‌ನ ಬಳಿಕ ಇಲ್‌ತಿಕಾಫ್‌ಗೆ ಕುಳಿತು ಕೊಳ್ಳುತ್ತಾರೆ. 

ಲವು ಮಂದಿ ಉಪವಾಸವನ್ನು ಇಲ್‌ತಿಕಾಫ್‌ಗೆ ಶರ್ತವಾಗಿ ಅಂಗೀಕರಿಸುವುದಿಲ್ಲ. 


ದೀನ್‌‏ مہ 

ಒಂದು ನಿರ್ದಿಷ್ಟ ಸದಕಾ(ದಾನ)ವನ್ನು ಮುಸ್ಲಿಮರ ಮೇಲೆ ಕಡ್ಡಾಯ ಗೊಳಿಸಿದ್ದಾರೆ. ಅದ 
ردب‎ ದಾನ". ಈ ಫಿತ್ರ್‌ನ ದಾನವನ್ನು ಉಪವಾಸ ವ್ರತದಲ್ಲಿ ನಮ್ಮಿಂದ ಸಂಭವಿಸಿದ 
ಪ್ರಮಾದಗಳನ್ನು ಅಲ್ಲಾಹನು ಕ್ಷಮಿಸಬೇಕೆಂಬ ಉದ್ದೇಶದಿಂದ ನೀಡುತ್ತೇವೆ. ಅಃ 
ಫಿತ್ರ್‌ ದಾನವು ನಮ್ಮ ಪ್ರಮಾದಗಳ ಪ್ರಾಯಶ್ಚಿತ್ತವಾಗಿದೆ. ಅದರೊಂದಿಗೆ ನಮ್ಮ 
ಸಹೋದರರೂ ಈದ್‌ನ ದಿನ ನಮ್ಮೊಡನೆ ಹಬ್ಬದ ಸಂತೋಷದಲ್ಲಿ ಭಾಗಿಯಾಗಲು € 
ಮಕ್ಕಳು ಹಬ್ಬದುಡುಗೆಯ ಸಾಮಾನುಗಳನ್ನು ಹೊಂದಲು ಇದು ಸಹಕಾರಿಯಾಗುಃ 
ಫಿತ್ರ್‌ ದಾನದಲ್ಲಿ ನಾವು ಆಹಾರ ಧಾನ್ಮ ಅಥವಾ ಹಣ ಸಹಾಯ ಯಾವುದು ಬಡಜಃ 
ಹೆಚ್ಚು ಪ್ರಯೋಜನಕಾರಿಯೋ ಅದನ್ನು ನೀಡುತ್ತೇವೆ. ಅಲ್ಲಾಹನು ನಮ್ಮ التب‎ 
ಸ್ವೀಕರಿಸಲಿ- ಆಮೀನ್‌ 


aN KH رر‎ 


ಹಕ್ಕು ಬಾಧ್ಯತೆಗಳು ಮತ್ತು ಶಿಷ್ಟಾಚಾರಗಳು 


ಓದು-ಬರಹ ಕಲಿಯುವುದರ ಉದ್ದೇಶವೇನೆಂದರೆ, ನಾವು ವಿನಯವಂತಿಕೆ ಮತ್ತು 
ಚಾರವನ್ನು ಅಳವಡಿಸಬೇಕೆಂಬುದಾಗಿದೆ. ಜತೆಗೆ ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳನ್ನು 
ೊಳ್ಳುವುದು, ಜನರೊಡನೆ ಅವರವರ ಘನತೆ ಮತ್ತು ಅರ್ಹತೆಗೆ ತಕ್ಕಂತೆ ವ್ಯವಹರಿಸುವುದು 
ದಿ ಶಿಷ್ಟಾಚಾರಗಳನ್ನು ಕಲಿಯುವುದಾಗಿದೆ. ವಿನಯವಂತನಾದ ಸಭ್ಯ ವ್ಯಕ್ತಿಯನ್ನು 
ತೆ ಗೌರವದಿಂದ ಕಾಣಲಾಗುತ್ತದೆ. ಇತರರ ಹಕ್ಕುಗಳನ್ನು ತೀರಿಸದ ಮತ್ತು ಅಸಭ್ಯ 
ಇತರರ ದೃಷ್ಟಿಯಲ್ಲಿ ಕೀಳಾಗಿ ಬಿಡುತ್ತಾನೆ. ಆತ ಅಲ್ಲಾಹನ ಶಿಕ್ಸೆಗೂ ಪಾತ್ರನಾಗುತ್ತಾನೆ. 
ನಾವು ಕೆಲವು ಹಕ್ಕು ಬಾಧ್ಯತೆ ಮತ್ತು ಶಿಷ್ಟಾಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ 
ಸ್ರಿದ್ದೇವೆ. 


ಭೇಟಿಯ ಶಿಷ್ಟಾಚಾರಗಳು 

ಜನರೊಡನೆ ಸಂಪರ್ಕವಿರಿಸಿಕೊಳ್ಳಲು ಮತ್ತು ಪರಸ್ಪರರಿಗೆ ನೆರವಾಗುವ ನಿಟ್ಟೆನಲ್ಲಿ 
ೂಮ್ಮೆ ನಾವು ಯಾರನ್ನಾದರೂ ಭೇಟಿಯಾಗಲು ಹೋಗುತ್ತೇವೆ. ಇನ್ನು ಕೆಲವೊಮ್ಮೆ 
ಸಾದರೂ ನಮ್ಮನ್ನು ಭೇಟಿ ಮಾಡಲು ಬರುತ್ತಾರೆ. ಪ್ರತಿಯೊಂದು ಕಾರ್ಯಕ್ಕೂ ಒಂದು 
ಷ್ಟ ವಿಧಾನ ಮತ್ತು ಕೆಲವು ಶಿಷ್ಟಾಚಾರಗಳಿರುತ್ತವೆ. ಅಂತೆಯೇ ಪರಸ್ಪರ ಭೇಟಿಯ 
ರ್ಭದಲ್ಲಿ ಈ ಕೆಳಗಿನ ವಿಷಯಗಳನ್ನು ನೆನಪಿಡುವುದು ಅವಶ್ಮಕವಾಗಿದೆ. 

1.ಯಾರನ್ನಾದರೂ ಭೇಟಿಯಾದಾಗ ಸಲಾಮ್‌ ಹೇಳಲು ಮೊದಲು ಮಾಡಿರಿ. ಇದಕ್ಕೆ 

ರ ಪುಣ್ಕಫಲವಿದೆ. ಬಳಿಕ ಹಸ್ತಲಾಘವ ಮಾಡಿರಿ ಮತ್ತು ಕ್ಷೇಮ ವಿಚಾರಿಸಿರಿ. ಸರಿ 
3 ಅವರ ಮನೆಯವರ ಕ್ಲೇಮವನ್ನೂ ವಿಚಾರಿಸಿರಿ. 
2.ಯಾರನ್ನಾದರೂ ಭೇಟಿಯಾಗಲು ಹೊರಟಾಗ ಶುಬ್ರ-ಸ್ವಚ್ಛ ವಸ್ತ್ರವನ್ನು ಧರಿಸಿರಿ. 
ಕು ವಸ್ತ್ರ ತೊಟ್ಟು ಯಾರ ಬಳಿಗಾದರೂ ಹೋಗುವುದು ಅಸಭ್ಯತನವಾಗಿದೆ. 

3. ಒಬ್ಬರೆನ್ನು ಭೇಟಿಯಾಗಲು ಹೊರಡುವುದಕ್ಕೆ ಮುನ್ನ ಭೇಟಿಯ ಸಮಯವನ್ನು 
ಪಡಿಸಿಕೊಳ್ಳಿ. ಅವರ ಬಿಡುವಿನ ವೇಳೆಯನ್ನು ಅರಿತುಕೊಳ್ಳಿ. ಸಮಯಾಸಮಯ 
ಚಿಸದೆ ಮನಬಂದಂತೆ ಯಾರ ಬಳಿಗಾದರೂ ಹೋಗುವುದು ತರವಲ್ಲ. ಇದರಿಂದ 
ಗೂ ತೊಂದರೆಯಾಗುತ್ತದೆ ಮತ್ತು ಸ್ವತಃ ಭೇಟಿಯಾಗುವವನೂ ಇತರರ ದೃಷ್ಟಿಯಲ್ಲಿ 
ಗಿ ಬಿಡುತ್ತಾನೆ. 

4. ಯಾರಾದರೂ ನಮ್ಮನ್ನು ಭೇಟಿ ಮಾಡಲು ಬಂದರೆ ಮುಗುಳ್ನಗೆಯೊಂದಿಗೆ 


ಸಚ್ಚಾ ದೀನ್‌ 
ಅವರನ್ನು ಸ್ವಾಗತಿಸಿರಿ. ಅವರನ್ನು ಆದರ ಪೂರ್ವಕ ಕುಳ್ಳಿರಿಸಿರಿ. ಅವರ ಕ್ಷೇಮ ವಿಚಾ 
ಮತ್ತು ಸಾಧ್ಯವಾದ ರೀತಿಯಲ್ಲಿ ಅತಿಥಿ ಸತ್ಕಾರವನ್ನೂ ಮಾಡಿರಿ. 

5. ಯಾರನ್ನಾದರೂ ಸಂಧಿಸಲು ಹೋದರೆ, ಉದ್ದೇಶಿತ ಕಾರ್ಯದ ಬಗ್ಗೆ 
ಮಾತನಾಡಿರಿ. ಅವರಿಗೆ ನಿಮ್ಮ ಇರುವಿಕೆಯಿಂದ ಕಿರಿಕಿರಿಯಾಗುವ ರೀತಿಯಲ್ಲಿ ಅನ 
ಮಾತುಕತೆಯಲ್ಲಿ ತೊಡಗಿಕೊಳ್ಳಬೇಡಿರಿ. 

6. ಯಾರಬಾದರೂ ಭೇಟಿಗಾಗಿ ಹೋಗುವಾಗ ಕೆಲವೊಮ್ಮೆ ಉಡುಗೊರೆಗಳನ್ನು ತೆ 
ಕೊಂಡು ಹೋಗುವುದು ಉತ್ತಮ. ಉಡುಗೊರೆ ನೀಡುವುದರಿಂದ ಪ್ರೀತಿ ಬೆಳೆಯುತ್ತ 

7. ಯಾರದೇ ಮನೆಗೆ ಒಮ್ಮೆಲೆ ನುಸುಳದಿರಿ. ಮೊದಲು ಅನುಮತಿ ಪಡೆಯಿರಿ. ನ 
ಸಲಾಮ್‌ ಹೇಳಿ ಒಳಗಡಿಯಿಡಿರಿ. ಒಂದು ವೇಳೆ, ಮೂರು ಬಾರಿ ಕೂಗಿ ಕರೆದಾಗ 
ಒಳಗಿನಿಂದ ಯಾವುದೇ ಉತ್ತರ ಬರದಿದ್ದಲ್ಲಿ ಬೇಸರಿಸದೆ ಮರಳಿ ಬಿಡಿರಿ. 

8. ಯಾರಾದರೂ ಅಪೇಕ್ಲಿತರು ನಿಮ್ಮ ಬಳಿಗೆ ಬಂದರೆ ಸಮಾಧಾನದಿಂದ € 
ಅಗತ್ಯವನ್ನು ತಿಳಿದು ಕೊಳ್ಳಿರಿ. ಸಾಧ್ಯವಾದರೆ ಅವರ ಅಗತ್ಯವನ್ನು ಪೂರೈಸಿರಿ. ಒಂದು ; 
ನಿಮ್ಮಿಂದ ಸಾಧ್ಯವಿಲ್ಲದಿದ್ದರೆ ಸುಮ್ಮನೆ ಅವರಲ್ಲಿ ಆಶೆ ಹುಟ್ಟಿಸಬೇಡಿರಿ. ಸ್ವತಃ ಇತರರ 
ಸಹಾಯ ಯಾಚಿಸಲು ಹೊರಟರೆ, ಅವರಲ್ಲಿ ಉತ್ತಮ ರೀತಿಯಲ್ಲಿ ಹೇಳಿರಿ. ಅ 
ಪೂರೈಸಿದರೆ ಅವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಅನ್ಯಥಾ ಬೇಸರಿಸದೆ ಮರಳಿರಿ. 

9. ಇತರರು ನಮ್ಮನ್ನು ಭೇಟಿಯಾಗಲಿ ಎಂದು ನಿರೀಕ್ಷಿಸುತ್ತಿರಬೇಃ 
ಇತ್ತರರನ್ನು ಭೇಟಿಯಾಗಲು ನೀವೂ ಹೋಗುತ್ತಲಿರಿ. ಪರಸ್ಪರ ಸಂಪರ್ಕ ಬೆಳೆಸುವುದು ವ 
ಪರಸ್ಪರರಿಗೆ ಸಹಾಯ-ಸಹಕಾರ ನೀಡುವುದು ಅಪೇಕ್ಷಣಣೀಯವಾದ ಕಾರ್ಯವಾಗಿದೆ. 


2. ಸಂಭಾಷಣೆಯ ಶಿಷ್ಟಾಚಾರಗಳು 

1. ಅಗತ್ಯ ಬಿದ್ದಾಗ ಮಾತನಾಡಿರಿ. ಮಾತನಾಡುವಾಗ ಅಪೇಕ್ಸಣೀಯವಾದುರ 
ಮಾತನಾಡಿರಿ. ಯಾವಾಗಲೂ ಮತ್ತು ಅನಾವಶ್ಯಕವಾಗಿ ಮಾತನಾಡುವುದು ಕೆಟ್ಟ ಅಭ್ಯಾಸವಾ। 

2.ಯಾವಾಗಲೂ ಸತ್ಯವನ್ನೇ ನುಡಿಯಿರಿ. ಸುಳ್ಳು ಹೇಳುವ ಮೂಲಕ ನಿ 
ನಾಲಗೆಯನ್ನು ಮಲಿನ ಗೊಳಿಸಬೇಡಿರಿ. ಸುಳ್ಳಾಡುವುದು ಅತಿದೊಡ್ಡ ಪಾಪ ಕಾರ್ಯವಾ! 
ಅದೇ ವೇಳೆ, ಸತ್ಯವಾದ ಮಾತನ್ನಾಡುವುದರಿಂದ ಎಂದಿಗೂ ಹಿಂಜರಿಯಬಾರದು. ಅದರಿಂ 
ಎಂತಹ ನಷ್ಟವೆದುರಾದರೂ ಸರಿಯೇ. 

3. ಎಂದಿಗೂ ಕೆಟ್ಟ ಮಾತುಗಳನ್ನಾಡುವ ಮೂಲಕ ನಿಮ್ಮ ನಾಲಿಗೆಯನ್ನು ಕೆಡಿಸಬೇಃ 
ಇತರರಿಗೆ ಕೇಡು ಬಗೆಯದಿರಿ. ಚಾಡಿ ಹೇಳೆಬೇಡಿರಿ. ದೂರು ಹೇಳದಿರಿ. ಇತರರನ್ನು ಆ 
ಮಾಡಬೇಡಿರಿ. ಸುಳ್ಳು ವಾಗ್ದಾನವನ್ನು ನೀಡದಿರಿ. ಯಾರನ್ನೂ ಅಪಹಾಸ್ಕ ಮಾಡ! 
ಜಂಭಕೊಚ್ಚಕೊಳ್ಳದಿರಿ. ಆತ್ಮ ಪ್ರಶಂಸೆ ಮಾಡದಿರಿ. ಹಠ ಮಾರಿತನ ತೋರದಿರಿ. ಮುಖಃ 
ಮಾಡದಿರಿ. ಮಾತು ಮಾತಿಗೂ ಆಣೆ ಹಾಕದಿರಿ. ಯಾವಾಗಲೂ ಮಧ್ಯಮ ಧ್ವನಿಯ 
ಮಾತನಾಡಿರಿ. ಅನಗತ್ಯವಾಗಿ ಬೊಬ್ಬೆ ಹಾಕಿ ಮಾತನಾಡದಿರಿ. ಅತ್ಯಂತ ಕೆಟ್ಟ ಸ್ವರವು ಕತೆ 
ಸ್ವರವಾಗಿದೆಯೆಂದು ಪವಿತ್ರ ಕುರ್‌ಆನಿನಲ್ಲಿ ಉಲ್ಲೇಖವಾಗಿದೆ. 


ಸಚ್ಚಾ ದೀನ್‌ 

4. ಮಾತನಾಡುವಾಗ ಆಲೋಚಿಸಿ ಮಾತನಾಡಿರಿ. ಅನಗತ್ಯವಾಗಿ ಮಾತನ್ನು ದೀರ್ಪ 
'ಳಿಸಬೇಡಿರಿ. ನಿಮ್ಮ ಜ್ಞಾನವನ್ನು ಪ್ರದರ್ಶಿಸುವ ಸಲುವಾಗಿ ಕಠಿಣ ಶಬ್ದಗಳನ್ನು ಬಳಸದಿರಿ. 
ಹಿಗರು ಅರ್ಥ ಮಾಡಿಕೊಳ್ಳುವಂತಹ ಭಾಷೆಯನ್ನು ಬಳಸಿ ಮಾತನಾಡಿರಿ ಮತ್ತು ಮಾತನ್ನು 
ದೇ ಬಾರಿಗೆ ಅರ್ಥ ಮಾಡಿಕೊಳ್ಳುವಂತೆ ನೋಡಿಕೊಳ್ಳಿರಿ. ಒಂದು ವೇಳೆ ಮಾತನ್ನು 
ಕರಾವರ್ತಿಸಬೇಕಾಗಿ ಬಂದರೆ, ಸಿಡಿಮಿಡಿಗೊಳ್ಳದೆ ಪುನರಾವರ್ತಿಸಿರಿ. 

5. ಎಂದಿಗೂ ಇತರರ ಮುಂದೆ ಮುಖಸ್ತುತಿಯ ಮಾತನ್ನಾಡದಿರಿ. ನಿಮ್ಮ ಗೌರವವನ್ನು 
ನ ನೆನವಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಘನತೆಗಿಂತ ಕೀಳು ಮಟ್ಟದ ಮಾತನ್ನಾಡದಿರಿ. 

6. ಮಾತನಾಡುವಾಗ ತಡೆತಡೆದು ಕ್ರಮಬದ್ಧವಾಗಿ ಮಾತನಾಡಿರಿ. ಅವಸರವಸರವಾಗಿ 
ಇತನಾಡದಿರಿ. ಯಾವಾಗಲೂ ತಮಾಷೆ ಮತ್ತು ಹಾಸ್ಕದ ಮಾತನ್ನಾಡಬೇಡಿರಿ. ಇದರಿಂದ 
ಕ್ವಿಯ ಗೌರವ ಕಡಿಮೆಯಾಗುತ್ತದೆ. 

7. ಯಾರಾದರೂ ಪ್ರಶ್ನಿಸಿದರೆ ಸಮಾಧಾನದಿಂದ ಆಲಿಸಿರಿ ಮತ್ತು ಯುಕ್ತಿಪೂರ್ವಕ 
'ತ್ತರಿಸಿರಿ. ಪೂರ್ತಿ ಮಾತನ್ನಾಲಿಸದೆ ತಿಳಿಗೇಡಿತನದ ಉತ್ತರ ಹೇಳಲು ಮುಂದಾಗಬಾರದು. 
ತರ ಯಾರೊಂದಿಗಾದರೂ ಪ್ರಶ್ನಿಸಲಾಗುತ್ತಿದ್ದರೆ ನೀವಾಗಿ ಮುಂದುವರಿದು ಉತ್ತರಿಸಲು 
مت‎ 

8. ಯಾರಾದರೂ ಮಾತನಾಡುತ್ತಿದ್ದರೆ ہد‎ ಬಾಯಿ ಹಾಕದಿರಿ. ನಿಮಗೆ ಏನನ್ನಾದರೂ 
دہ‎ ಮುಂದಾದರೆ ನನಗದೆಲ್ಲ ತಿಳಿದಿದೆಯೆಂದು ಮೊದಲೇ ಹೇಳಿ ಬಿಡಬೇಡಿರಿ. 
ರಿಯರೊಡನೆ ಯಾವುದೇ ವಿಷಯದ ಕುರಿತೂ ಜಗಳಾಡದಿರಿ. ಯಾವುದೇ ವಿಷಯದಲ್ಲಿಯೂ 
ಹರೊಂದಿಗೂ ಜಗಳಾಡದಿರಿ. ನ್ಯಾಯಯುತ ಮತ್ತು ಗೌರವ ಪೂರ್ಣವಾದ ಮಾತನ್ನು 
ಛಿ ಸುಮ್ಮನಾಗಬೇಕು. 

9. ಎಲ್ಲ ಸ್ಥಿತಿಯಲ್ಲೂ ನ್ಯಾಯದ ಮಾತನ್ನಾಡಿರಿ. ತನ್ನಿಂದ ತಪ್ಪೇನಾದರೂ ಸಂಭವಿಸಿ 
رن‎ ತಕ್ಟಣವೇ ಅದನ್ನೊಪ್ಪಿಕೊಳ್ಳಬೇಕು. ತನ್ನ ಮಾತೇ ಸರಿಯೆಂದು ಹಟ ಹಿಡಿಯದಿರಿ. 
೦ದು ವೇಳೆ, ಇತರರಲ್ಲಿ ತಪ್ಪು ಸಂಭವಿಸಿದರೆ ಅನುಚಿತವಾದ ಮಾತನ್ನಾಡದಿರಿ. . 

10. ಮಾತನಾಡುವಾಗ, ಇತರರಲ್ಲಿ ಕೆಟ್ಟ ಗುಮಾನಿ ಉಂಟಾಗುವಂತೆ ಮತ್ತು ತಪ್ಪು 
ನವಿಸುವಂತೆ ಯಾರ ಕಡೆಗಾದರೂ ಬೆರಳೆತ್ತಿ ತೋರಿಸದಿರಿ. ಇತರರ ಮಾತನ್ನು ಕದ್ದಾಲಿಸಬೇಡಿರಿ. 
ಬುಚ್ಚಿಡಬೇಕಾದಂತಹ ಮಾತನ್ನು ಎಂದಿಗೂ ಯಾರೊಡನೆಯೂ ಹೇಳಿದಿರಿ. ಇತರರ 
ಹಸ್ಕವನ್ನು ಕಾಪಾಡುವುದು ಅಮಾನತ್‌ ಆಗಿದೆ. 

11. ಕಡಿಮೆ ಮಾತನಾಡಿ ಹೆಚ್ಚು ಆಲಿಸಿರಿ. ಓರ್ವ ಹಿರಿಯ ವ್ಯಕ್ತಿಯೊಡನೆ ಜನರು 
ೂಗೆಂದರು: "ನೀವು ಆಲಿಸುವುದು ಹೆಚ್ಚು ಮತ್ತು ಮಾತನಾಡುವುದು ಕಡಿಮೆ.” ಆಗ 
:ರಿಯರೆಂದರು: "ಹೆಚ್ಚು ಆಲಿಸಬೇಕು, ಕಡಿಮೆ ಮಾತನಾಡಬೇಕು. ನೋಡಿ, ಅಲ್ಲಾಹನು 
ಮಗೆ ಎರಡು ಕಿವಿಗಳನ್ನು ನೀಡಿದ್ದರೆ, ಒಂದೇ ನಾಲಿಗೆಯನ್ನೇಕೆ ನೀಡಿದ್ದಾನೆ?” 


ಸಚ್ಚಾ ದೀನ್‌ 


3. ಸಂಬಂಧಿಕರ ಹಕ್ಕು ಬಾಧ್ಯತೆಗಳು 

ಮಾತಾಪಿತರ ಬಳಿಕದ ಪ್ರಧಾನ ಹಕ್ಕು ಸಂಬಂಧಿಕರದ್ದಾಗಿದೆ. ಪವಿತ್ರ ಕುರ್‌ಆನಿನ 
ಈ ಕುರಿತು ತಾಕೀತು ಮಾಡಲಾಗಿದೆ ಮತ್ತು ಪ್ರವಾದಿವರ್ಯರೂ(ಸು ಸಂಬಂಧಿಕರ ಬ 
ಅಪಾರ ಹಕ್ಕುಳ್ಳವರೆಂದು ಹೇಳಿದ್ದಾರೆ. ಒಮ್ಮೆ ಓರ್ವ ವ್ಯಕ್ತಿ ಪ್ರವಾದಿವರ್ಯರಲ್ಲಿ (ಸು - 
ರೀತಿ ಪ್ರಶ್ನಿಸುತ್ತಾರೆ, "ನನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವಂತಹ ಉಪದೇಶವನ್ನು ನೀಡಿರ 
ಪ್ರವಾದಿವರ್ಯರು(ಸ) ಹೇಳಿದರು: “ಅಲ್ಲಾಹನ ದಾಸ್ಕ ಆರಾಧನೆ ಮಾಡಿರಿ. ಯಾರನ 
ಅವನೊಡನೆ ಭಾಗೀದಾರರನ್ನಾಗಿ ಮಾಡಬೇಡಿರಿ. ನಮಾರುನ್ನು ಸಂಸ್ಥಾಪಿಸಿರಿ. ರುಕಾ; 
ನೀಡಿರಿ ಮತ್ತು ಸಂಬಂಧಿಕರ ಹಕ್ಕನ್ನು ತೀರಿಸಿರಿ." 

ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿವರ್ಯರು(ಸ) ಹೇಳಿದರು: "ಜೀವನಾಧಾರದಃ 
ಸಮೃದ್ಧಿಯನ್ನು ಬಯಸುವವರು ತಮ್ಮ ಸಂಬಂಧಿಕರೊಡನೆ ಸದ್ವರ್ತನೆ ತೋರಲೆ 
ಪ್ರವಾದಿವರ್ಯರು(ಸ) ತಮ್ಮ ಸಂಬಂಧಿಕರೊಡನೆ ಉತ್ತಮವಾಗಿ ವೃವಹರಿಸುತ್ತಿದ್ದರು. ಒನೆ 
ಪ್ರವಾದಿವರ್ಯರು(ಸ) ಮಾಂಸವನ್ನು ಹಂಚುತ್ತಿದ್ದರು. ಆಗ ಓರ್ವ ಸ್ತ್ರೀ ಅಲ್ಲಿಗಾಗಮಿಸಿದೇ 
ಪ್ರವಾದಿವರ್ಯರು(ಸ) ಕೂಡಲೇ ಚದ್ದರ ಹಾಸಿದರು ಮತ್ತು ಆ ಮಹಿಳೆ ಅದರ ಮೇ 
ಕುಳಿತುಕೊಂಡರು. ಅವರು ಪ್ರವಾದಿವರ್ಯರಿಗೆ(ಸ) ಬಾಲ್ಕದಲ್ಲಿ ಎದೆ ಹಾಲುಣಿಸಿದ )تہ‎ 
ಆಗಿದ್ದರು. ೪ 

ನಮ್ಮ ಮೇಲೆ ಅತಿ ಹೆಚ್ಚು ಹಕ್ಕು ಇರುವವರು ನಮ್ಮ ಮಾತಾಪಿತರಾಗಿದ್ದಾರೆ. ಹೆತ್ತಃ 
ಸೇವೆ, ಅವರಿಗೆ ಸಹಾಯ ಮಾಡುವುದು, ಅವರ ಗೌರವವನ್ನು ಕಾಪಾಡುವುದು ಮತ್ತು ಅವೇ 
ಸದಾ ಕೃತಜ್ಞರಾಗಿರುವುದು ನಮ್ಮ ಆದ್ಮ ಕರ್ತವ್ಯವಾಗಿದೆ. ಅಲ್ಲಾಹನು ತನ್ನ ಗ್ರಂಥದ 
ಮಾತಾಪಿತರೊಡನೆ ಉತ್ತಮವಾಗಿ ವರ್ತಿಸಲು ಬಹಳವೇ ತಾಕೀತು ಮಾಡಿದ್ದಾನೆ. ತಃ 
ಕೃತಜ್ಞರಾಗಿರಲು ಸೂಚಿಸಿರುವಲ್ಲೆಲ್ಲಾ ಹೆತ್ತವರಿಗೂ ಕೃತಜ್ಞರಾಗಿರಲು ಉಪದೇಶಿಸಿದ್ದಾ 
ಹಾಗೆಯೇ, “ನಿಮ್ಮ ಮಾತಾಪಿತರೇ ನಿಮ್ಮ ಪಾಲಿಗೆ ಸ್ವರ್ಗವಾಗಿದ್ದಾರೆ ಮತ್ತು ನಿವ 
ಮಾತಾಪಿತರೇ ನಿಮ್ಮ ಪಾಲಿಗೆ ನರಕವಾಗಿದ್ದಾರೆ" ಎಂದು ಪ್ರವಾದಿವರ್ಯರು(ಸ) ಹೇಳಿದ್ದಾ 
ಅಂದರೆ, ನಿಮ್ಮ ಮಾತಾಪಿತರ ಸೇವೆ ಮತ್ತು ಅನುಸರಣೆ ಮಾಡುವ ಮೂಲಕವೇ ನೀ 
ಸ್ವರ್ಗವನ್ನು ಗಳಿಸಬಲ್ಲಿರಿ ಮತ್ತು ಅವರ ಆಜ್ಞೋಲ್ಲಂಘನೆ ಮಾಡುವ ಮೂಲಕ ನರಃ 
ಇಂಧನವಾಗಬಲ್ಲಿರಿ. 

ಮಾತಾಪಿತರ ನಂತರ ಸಂಬಂಧಿಕರ(ಅವರ ಸಂಬಂಧಕ್ಕನುಸಾರ) ಹಕ್ಕುಗಳಿವೆ. ನಾ 
ಧಾರ್ಮಿಕ ಗ್ರಂಥಗಳ ಅಧ್ಯಯನ ನಡೆಸುವ ಮೂಲಕ ಸಂಬಂಧಿಕರ ಹಕ್ಕುಗಳನ್ನು ಅರಿ 
ಕೊಳ್ಳುತ್ತೇವೆ ಮತ್ತು ಅವರ ಹಕ್ಕುಗಳನ್ನು ತೀರಿಸಲು ಸಾದ್ಯಂತ ಶ್ರಮಿಸುತ್ತೇವೆ ಹಾಗ 
ಅವರೊಡನೆ ಅತ್ಯಂತ ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ವ್ಯವಹರಿಸುತ್ತೇವೆ. ಅವರೊರ 
ಏಲ್ಲ ರೀತಿಯ ಸದ್ವರ್ತನೆ ತೋರುತ್ತೇವೆ. ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತೇ; 
ಅವರು ಸಹಾಯ ಯಾಚಿಸಿದರೆ ನಮ್ಮಿಂದ ಸಾಧ್ಯವಾದಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೇ: 


ಸಚ್ಚಾ ದೀನ್‌ 

0. ಕೆಲಸ ಕಾರ್ಯಗಳಲ್ಲಿ ಅವರಿಗೆ ನೆರವಾಗುತ್ತೇವೆ. ಒಮ್ಮೊಮ್ಮೆ ಅವರ ಬಳಿಗೆ 
ತುಗೊರೆಗಳನ್ನೂ ಕಳುಹಿಸುತ್ತೇವೆ. ಹಿರಿಯ ಸೆಂಬಂಧಿಕರನ್ನು ಗೌರವಿಸುತ್ತೇವೆ ಮತ್ತು 
ಖರೊಂದಿಗೆ ಪ್ರೀತಿ ತೋರುತ್ತೇವೆ. ಸಂಬಂಧಿಕರಲ್ಲಿ ಯಾರಾದರೂ ಸಾಲ ಕೇಳಿದರೆ, 
ಟ್ರು ಬಿಡುತ್ತೇವೆ. ಅವರ ಮಾನ ಮರ್ಯಾದೆಯನ್ನು ನಮ್ಮ ಮಾನ ಮರ್ಯಾದೆಯಂತೆ 
ವಿಸುತ್ತೇವೆ. ಒಟ್ಟಿನಲ್ಲಿ, ಅವರೊಡನೆ ಉತ್ತಮವಾಗಿ ವ್ಯವಹರಿಸುತ್ತೇವೆ. ಎಂದೂ ಅವರ 
ت‎ ಉಪಕಾರ ಭಾರವನ್ನಿರಿಸುವುದಿಲ್ಲ. 

ನೆರೆಕರೆಯವರ ಹಕ್ಕುಗಳು 

ಸರ್ವಶಕ್ತನಾದ ಅಲ್ಲಾಹನು ನೆರೆಕರೆಯವರ ಹಕ್ಕುಗಳ ಬಗ್ಗೆಯೂ ಹೇಳಿದ್ದಾನೆ. 
ನಾದಿವರ್ಯರು(ಸು ನೆರೆಕರೆಯವರೊಡನೆ ಉತ್ತಮವಾಗಿ ವ್ಯವಹರಿಸಲು ತಾಕೀತು ಮಾಡಿದ್ದಾರೆ. 
ನ್ನ ನೆರೆಯಾತನು ಹಸಿದಿರುವಾಗ ತಾನು ಹೊಟ್ಟೆ ತುಂಬಾ ಉಣ್ಣುವವನು 
ವಿಶ್ವಾಸಿಯಾಗಲಾರ" ಎಂದು ಪ್ರವಾದಿವರ್ಯರು(ಸ) ಹೇಳಿದ್ದಾರೆ. ಅವರು ತಮ್ಮ 
ಗಾತಿಗಳಲ್ಲಿ, "ನೀವು ಪದಾರ್ಥ ಮಾಡುವಾಗ ಅದಕ್ಕೆ ಹೆಚ್ಚು ನೀರು ಸೇರಿಸಿರಿ ಮತ್ತು 
'ಯವರಿಗೂ ಕಳುಹಿಸಿ ಕೊಡಿರಿ" ಎಂದು ಹೇಳುತ್ತಿದ್ದರು. ಅಂತೆಯೇ, "ಅಲ್ಲಾಹನಿಗೆ 
ಯರಾಗ ಬಯಸುವವರು ತಮ್ಮ ನೆರೆಯವರೊಡನೆ ಸದ್ವ್ಯವಹಾರ ತೋರಲಿ" ಎಂದೂ 
ನಾದಿವರ್ಯರು(ಸ) ಹೇಳಿರುವರು. 

ಪ್ರವಾದಿವರ್ಯರು(ಸ) ತಮ್ಮ ನೆರೆಕರೆಯವರ ಬಗ್ಗೆ ಬಹಳ ಕಾಳೆಜಿ ವಹಿಸುತ್ತಿದ್ದರು. 
ತಿರ ಸಂಗಾತಿಗಳೂ ಕೂಡಾ ತಮ್ಮ ನೆರೆಯವರ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ನೆರೆಯವರು 
ನಿಸ್ಲಿಮರಾಗಿದ್ದರೂ, ಮುಸ್ಲಿಮೇತರರಾಗಿದ್ದರೂ ಅವರೊಡನೆ ಉತ್ತಮವಾಗಿ 
ವಹರಿಸುತ್ತಿರಬೇಕು. ಆದರೆ ನೆರೆಕರೆಯವರು ಸಂಬಂಧಿಕರೂ ಮುಸ್ಲಿಮರೂ ಆಗಿದ್ದರೆ ಅವರು 
» ಹೆಚ್ಚು ಹಕ್ಕುಳ್ಳವರಾಗುತ್ತಾರೆ. 

ಮುಸ್ಲಿಮನಾದವನು ಎಂದೂ ತನ್ನ ನೆರೆಕರೆಯವರಿಗೆ ತೊಂದರೆ ಕೊಡಲಾರ. ಆತ 
ಇವಾಗಲೂ ನೆರೆಯವರೊಡನೆ ಉತ್ತಮವಾಗಿ ವೃವಹರಿಸುತ್ತಾನೆ. ಅವರನ್ನು ಗೌರವಿಸುತ್ತಾನೆ. 
ಸರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾನೆ. ಕಷ್ಟ ಕಾಲದಲ್ಲಿ ಅವರಿಗೆ ನೆರವಾಗುತ್ತಾನೆ. 
ಲವೇನಾದರೂ ಕೇಳಿದಾಗ ತನ್ನ ಬಳಿ ಹಣವಿದ್ದರೆ ಎಂದೂ ನಿರಾಕರಿಸುವುದಿಲ್ಲ. 
ಕಾರೋಗ್ಯ ಪೀಡಿತರಾದರೆ ಅವರ ಕ್ಷೇಮ ವಿಚಾರಿಸುತ್ತಾನೆ. ಅವಶ್ಯಕವಿರುವ ಸಾಮಾನು 
ಸಂಜಾಮುಗಳು ಮತ್ತು ಔಷಧಿಯನ್ನೂ ತಂದು ಕೊಡುತ್ತಾನೆ. ಒಂದು ವೇಳೆ ನೆರೆ 
!ಯವರಾರಾದರೂ ನಿಧನರಾದರೆ, ಅವರ ಅಂತ್ಮ ಸಂಸ್ಕಾರದಲ್ಲಿ ಭಾಗಿಯಾಗುತ್ತಾನೆ. 
ಸಲ್ಲಿರುವವುಗಳಿಂದ ನೆರೆಯವರಿಗೆ ಉಡುಗೊರೆ ನೀಡುತ್ತಾನೆ. ಅವರ ಮಾನ ಮರ್ಯಾದೆಯನ್ನು 
$ ಮಾನ-ಮರ್ಯಾದೆಯಂತೆಯೇ ಭಾವಿಸಿ ಕಾಪಾಡುತ್ತಾನೆ. 

ಮುಸ್ಲಿಮ್‌ ಬಾಂಧವರ ಹಕ್ಕುಗಳು 

ಎಲ್ಲ ಮುಸ್ಲಿಮರೂ ಪರಸ್ಪರ ಸೋದರರು. ಅಂತೆಯೇ ಮುಸ್ಲಿಮರು ಏಕೋದರ 
ೋದರರಂತೆ ಬಾಳಬೇಕಾಗಿದೆ. ಇಸ್ಲಾಮಿನ ಸಂಬಂಧವು ಲೋಕದ ಇತರೆಲ್ಲ ಸಂಬಂಧ 


ಸಚ್ಚಾ ದೀನ್‌ 
ಗಳಿಗಿಂತಲೂ ಸುದೃಢವಾದುದು. ಈ ಸಂಬಂಧದ ಪ್ರಾಮುಖ್ಯತೆಯನ್ನು ತಿಳಿಸು 
ಪ್ರವಾದಿವರ್ಯರು(ಸ) ಬಹಳ ಉತ್ತಮವಾದ ಉದಾಹರಣೆಯನ್ನು ನೀಡಿದ್ದಾರೆ, "ಮುಸ್ಲಿವ 
ಪರಸ್ಪರರ ಪಾಲಿಗೆ ಕಟ್ಟಡದ ಇಟ್ಟಿಗೆಗಳಂತಿರುವರು. ಇಟ್ಟಿಗೆಗಳು ಒಂದಕ್ಕೊಂದು ಸೇರಿಕೊಃ 
ಪರಸ್ಪರ ಭದ್ರ ಗೊಳಿಸುತ್ತವೆ" ಎಂದು ಅವರು ಹೇಳಿದ್ದಾರೆ. ತರುವಾಯ ಅವರು ತಮ್ಮೆರಃ 
ಕೈಗಳ ಬೆರಳುಗಳನ್ನು ಬೆಸೆದು ಕೊಂಡು ಸ್ಪಷ್ಟಪಡಿಸಿದರು. ۱ 
ನಾವು ಮುಸ್ಲಿಮರು ಪರಸ್ಪರ ಅನ್ಕೋನ್ಯವಾಗಿರುತ್ತೇವೆ. ಪರಸ್ಪರರಿಗೆ ಸಹಕರಿಸು 
ಐಕ್ಕದೊಂದಿಗಿರುತ್ತೇವೆ. ಪರಸ್ಸರರಿಂದ ಬೇರ್ಪಟ್ಟು ನಿರಪೇಕ್ಷರಾಗಿದ್ದುಕೊಂಡು ಬಾಳುವುದಿ 
ಪ್ರವಾದಿವರ್ಯರು(ಸ) ಹೇಳಿದ್ದಾರೆ: ಪ್ರತಿಯೋರ್ವ ಮುಸ್ಲಿಮನ ಮೇಲೂ ಇ 
ಮುಸ್ಲಿಮರಿಗೆ ಐದು ಹಕ್ಕುಗಳಿವೆ. 
1. ಸಲಾಮ್‌ಗೆ ಉತ್ತರ ಹೇಳುವುದು. 
2. ಸೀನಿದರೆ, سی می سو‎ ನಿನ್ನ ಮೇಲೆ ಕೃಪೆದೋರಲಿ) ಎಂ 
ಪ್ರಾರ್ಥಿಸುವುದು. 
3. (ಮುಸ್ಲಿಮ್‌ ಸೋದರನ) ಆಮಂತ್ರಣವನ್ನು ಸೀಕರಸುವೆದು. 
4. ರೋಗ ಪೀಡಿತನಾದರೆ ಕ್ಟೇಮ ವಿಚಾರಿಸಲು ಹೋಗುವುದು. 
5. ಮೃತ ಪಟ್ಟರೆ ಆತನ ಜನಾರಾದೊಂದಿಗೆ ಹೋಗುವುದು. 
ನಾವು ಸದಾ ಮುಸ್ಲಿಮ್‌ ಸೋದರನನ್ನು ಗೌರವಿಸುತ್ತಿರಬೇಕು. ಆತನಿಗೆ ಸಹಾಯ ಒದಗಿಸಬೇ 
ಒಳಿತಿನ ಕಾರ್ಯಗಳಲ್ಲಿ ಸಲಹೆ ನೀಡಬೇಕು. ಕೆಟ್ಟ ಕೃತ್ಯಗಳಿಂದ ತಡೆಯಬೇಕು. ಒಟ್ಟಿನ 
ಯಾವ ರೀತಿ ನಾವು ನಮ್ಮ ಜೀವ, ಸೊತ್ತು ಮಾನ ಮತ್ತು ಲಾಭಗಳ ಬಗ್ಗೆ ಕಾ 
ವಹಿಸುತ್ತೇವೋ ಅದೇ ರೀತಿ ಇತರ ಮುಸ್ಲಿಮರ ಬಗ್ಗೆಯೂ ಪರಿಗಣಿಸಬೇಕು. 


ಪ್ರಶ್ನೆಗಳು 

. ಪರಸ್ಪರ ಭೇಟಿಯ ಶಿಷ್ಟಾಚಾರಗಳೇನು? 

. ಮಾತುಕತೆಯ ಶಿಷ್ಟಾಚಾರಗಳನ್ನು ತಿಳಿಸಿ. 

. ನಮ್ಮ ಮೇಲೆ ಸಂಬಂಧಿಕರ ಹಕ್ಕುಗಳೇನು? 

. ನೆರೆಕರೆಯವರೊಡನೆ ಯಾವ ರೀತಿಯ ವ್ಯವಹಾರ ತೋರಬೇಕು? 
. ಮುಸ್ಲಿಮ್‌ ಬಾಂಧವರ ಪರಸ್ಪರ ಹಕ್ಕುಗಳೇನು? 

. ಮುಸ್ಲಿಮ್‌ ಬಾಂಧವರೊಡನೆ ನಮ್ಮ ವರ್ತನೆ ಹೇಗಿರಬೇಕು? 


Pm‏ ہم A&W‏ ہا ہج 


جعتہ RN‏ جصتہ 


ಪ್ರವಾದಿ ಮುಹಮ್ಮದ್‌(ಸ) 


ಸರ್ವ ಸ್ತುತಿಗಳೂ ಸಕಲ ಲೋಕಗಳ ಸೃಷ್ಟಿಕರ್ತ ಮತ್ತು ಪ್ರಭುವಾದ ಅಲಾಹನಿಗೇ 
ಸಲು. ಅವನ ಸಾಮ್ರಾಜ್ಯವು ಅತಿ ವಿಶಾಲವಾಗಿದೆ. ಈ ಭೂಮಿಯು ಅವನ ಆಧಿಪತ್ಯದ 
ಸು ಸಣ್ಣ ಭಾಗವಾಗಿದೆ. ಈ ಭೂಮಿಯಲ್ಲಿ ಅಲ್ಲಾಹನು ಮಾನವರನ್ನು ನೆಲೆಗೊಳಿಸಿದನು 
رج‎ ಅವರನ್ನು ಭೂಮಿಯಲ್ಲಿ ತನ್ನ ಪ್ರತಿನಿಧಿಯಾಗಿ ಮಾಡಿದನು. ಈ ರೀತಿ ಮಾನವನಿಗೆ 
» ಸೃಷ್ಟಿಗಳಿಗಿಂತ ಶ್ರೇಷ್ಠನೆಂಬ ಪದವಿಯನ್ನು ನೀಡಿದನು. ಅವನಿಗೆ ಜ್ಞಾನವನ್ನು : 
ಏಪಾಲಿಸಿದನು. ಜೀವನದ ಏಧಿ-ವಿಧಾನಗಳನ್ನು ಕಲಿಸಿದನು. ತನ್ನ ಉದ್ದೇಶವನ್ನು 
ಸಿದನು. ಅದಕ್ಕಾಗಿ ಪ್ರವಾದಿಗಳನ್ನು ನಿಯುಕ್ತಿಗೊಳಿಸಿದನು. ದೇವ ಪ್ರವಾದಿಗಳೆಲ್ಲರೂ 
ನವರೇ ಆಗಿದ್ದರು ಮತ್ತು ಅಲ್ಲಾಹನ ಪ್ರೀತಿಯ ದಾಸರಾಗಿದ್ದರು. ಅವರೆಲ್ಲರೂ 
ಇ್ಲಾಹನಿಂದ ನಿಯುಕ್ತಿ ಗೊಳಿಸಲ್ಪಟ್ಟಿದ್ದರಿಂದ ಮತ್ತು ಅಲ್ಲಾಹನ ಸಂದೇಶಗಳನ್ನು ನಮಗೆ 
ಪಿಸಿದ್ದರಿಂದ ಅವರೆಲ್ಲರೂ ರಸೂಲ್‌(ಸಂದೇಶವಾಹಕರು) ಎಂದು ಕರೆಯಲ್ಪಟ್ಟರು. 
ಸೇಶವಾಹಕರು ಅಲ್ಲಾಹನ ಸಂದೇಶವನ್ನು ನಮಗೆ ಚಾಚೂ ತಪ್ಪದೆ ಸಂಪೂರ್ಣವಾಗಿ 
ಸಿಕೊಟ್ಟರು. ಅಲ್ಲಾಹನ ಇಚ್ಛೆಗೆ ಪೂರಕವಾಗಿ ಜೀವಿಸಿ ತೋರಿಸಿದರು. ಜನರಿಗೆ ಅಲ್ಲಾಹನ 
ಸಿದ ಪ್ರಕಾರ ಜೀವಿಸಲು ಕಲಿಸಿದರು. ಅಲ್ಲಾಹನ ಆಜ್ಞಾಪಾಲಕ ದಾಸರನ್ನಾಗಿ ಮಾಡಿದರು 
ತ್ತು ಸ್ವರ್ಗದ ಸುವಾರ್ತೆಯಸ್ನೂ ನೀಡಿದರು. 

ಜಗತ್ತಿನಲ್ಲಿ ಅನೇಕ ಸಂದೇಶವಾಹಕರು ಬಂದರು. ಅವರೆಲ್ಲರ ಬಗ್ಗೆ ಸರಿಯಾದ ಜ್ಞಾನ 
ತಲ ಅಲ್ಲಾಹನಿಗೇ ತಿಳಿದಿದೆ. ಪ್ರಪ್ರಥಮವಾಗಿ ಹ. ಆದಮ್‌(ಅ) ಆಗತರಾದರು. ಅವರ 
9 ಹ.ನೂಹ್‌(ಲ), ಹ.ಇಬ್ರಾಹೀಮ್‌(ಅ), ಹ. ಮೂಸಾ(ಲ), ಹ. ಈಸಾ(ಅ) ಮತ್ತಿತರರು 
ದರು. ಈ ಎಲ್ಲ ಸಂದೇಶವಾಹಕರೂ ತಂತಮ್ಮ ಕಾಲದಲ್ಲಿ ದೇವನ ಸಂದೇಶವನ್ನು 
ಸರಿಗೆ ತಲುಪಿಸಿದರು. ಅಂತ್ಮದಲ್ಲಿ ಲೋಕ ನಾಯಕ ಪ್ರವಾದಿ ಮುಹಮ್ಮದ್‌(ಸ) ಬಂದರು. 
ಸ್ಲಾಹನು ಅವರನ್ನು ಇಡೀ ಜಗತ್ತಿಗೆ ಮಾರ್ಗದರ್ಶಕರಾಗಿ ಕಳುಹಿಸಿದನು. ಅವರ ಬಳಿಕ 
ನಾದಿಗಳಾರೂ ಇನ್ನು ಬರಲಿಕ್ಕಿಲ್ಲ. 

ಪ್ರವಾದಿವರ್ಯರ ಮೇಲೆ ಸಲಾತ್‌ ಮತ್ತು ಸಲಾಮ್‌ ಇರಲಿ. 
ವಾದಿ ಮುಹಮ್ಮದರಿಗಿಂತ ಮುಂಚಿನ ಸ್ಥಿತಿ 

ಸುಮಾರು ಹದಿನಾಲ್ಕು ಶತಮಾನಗಳಷ್ಟು ಹಿಂದೆ, ಜಗತ್ತು ಕಡು ಕೆಟ್ಟ 
ಸ್ಲಿತಿಯನ್ನಮಭವಿಸುತ್ತಿತ್ತು. ಎಲ್ಲೆಡೆ ಸುಲಿಗೆ-ದರೋಡೆ, ಕಳ್ಳತನ, ಸುಳ್ಳು ಮೋಸ, 
ಚೆನೆ, ಜೂಜಾಟ, ಮದ್ಯಪಾನ ಮತ್ತು ಅಶ್ಲೀಲತೆ ಹರಡಿಕೊಂಡಿತ್ತು. ಲೋಕದಾದ್ಯಂತ 


ಸಚ್ಛಾ' ದೀನ್‌ 
ಸತ್ಮನಿಷೇಧ ಮತ್ತು ಬಹುದೇವ ವಿಶ್ವಾಸದ ಕತ್ತಲು ಹರಡಿಕೊಂಡಿತ್ತು. ಅಲ್ಲಾಃ 
ಸಂದೇಶವನ್ನು ತಿಳಿಯಪಡಿಸುವಂತಹ ಸಂದೇಶವಾಹಕರಾರೂ ಉಳಿದಿರಲಿಲ್ಲ. ಅವರೆಲ್ಲರ £ 
ಕಳೆದು ಹೋಗಿತ್ತು. ಜಗತ್ತಿನ ಜನರೆಲ್ಲ ಪಥಭ್ರಷ್ಟರಾಗಿ ಬಿಟ್ಟಿದ್ದರು. ದೇವ ಧಿಕ್ಕಾರಿಗೇ 
ಮಾರ್ಪಟ್ಟಿದ್ದರು. ಸಂದೇಶವಾಹಕರುಗಳ ಶಿಕ್ಷಣವನ್ನು ಮರೆತು ಬಿಟ್ಟಿದ್ದರು. ಅಲ್ಲಾಃ 
ಮಾರ್ಗವನ್ನು ತೊರೆದಿದ್ದರು. ಜನರು ಮನ ಬಂದಂತೆ ವರ್ತಿಸುತ್ತಿದ್ದರು ಅಥವಾ ತಮ್ಮಂತೆ 
ಇರುವ ಮಾನವರ ಆಜ್ಞೆಗಳನ್ನು ಪಾಲಿಸುತ್ತಿದ್ದರು ಅಥವಾ ಕುಟುಂಬ ಮತ್ತು ಗೋತ್ರ 
ರೀತಿ ರಿವಾಜುಗಳೆನ್ನೇ ಅನುಸರಿಸುತ್ತಿದ್ದರು. ಅಲ್ಲಾಹನ ಗ್ರಂಥಗಳಲ್ಲಿ ವ್ಯಾಪಕ ಹಸ್ಪಕ್ಸೆ 
ನಡೆಸಿ ಬಿಟ್ಟಿದ್ದರು. ಅವುಗಳಲ್ಲಿ ತಮ್ಮಿಷ್ಟದ ವಿಷಯಗಳನ್ನು ಸೇರಿಸಿದ್ದರು. ಜನರು ಕಃ 
ಮೂರ್ತಿಗಳನ್ನು ಪೂಜಿಸುತ್ತಿದ್ದರು. ದೇವಿ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಅವು 
ಹೆಸರಲ್ಲಿ ಪ್ರಾಣಿ ಬಲಿಯನ್ನೂ ನೀಡುತ್ತಿದ್ದರು ಮತ್ತು ಅವುಗಳಿಂದಲೇ ಬೇಡುತ್ತಿದ್ದ: 
ಅವುಗಳಿಗೆ ಹರಕೆ ಹೊರುತ್ತಿದ್ದರು. ಮರ-ಗಿಡಗಳು, ಗುಡ್ಡ-ಬೆಟ್ಟಗಳು, ನದಿ-ನಾವೆ, ಜೀ 
ನಿರ್ಜೀವಿ ಎಲ್ಲ ವಸ್ತುಗಳೂ ಅವರಿಗೆ ಆರಾಧ್ಯರುಗಳಾಗಿದ್ದುವು. ಒಟ್ಟಿನಲ್ಲಿ, ಜಗತ್ತಿ ನಾದ್ಯ 
ಪ್ರತಿಯೊಬ್ಬ ಮಾನವನೂ ಭಿನ್ನ ಭಿನ್ನ ಮಾರ್ಗಗಳನ್ನು ಅನುಸರಿಸುತ್ತಿದ್ದನು. 
ಲೋಕದಾದ್ಯಂತ ಕೆಡುಕು ವರ್ಧಿಸಿತ್ತು. ಜನರು ಕೆಡುಕುಗಳಲ್ಲಿ ನಿರತರಾಗಿರುತ್ತಿದ್ದ 
ಮದ್ಯಪಾನ ಮಾಡುತ್ತಿದ್ದರು, ಜೂಜಾಡುತ್ತಿದ್ದರು, ಪರಸ್ಪರ ಕಚ್ಚಾಡುತ್ತಿದ್ದರು, ಕಳ್ಳ; 
ವೆಸಗುತ್ತಿದ್ದರು, ದರೋಡೆಗೈಯುತ್ತಿದ್ದರು, ಸುಳ್ಳು ಹೇಳುತ್ತಿದ್ದರು ವಚನಭಂಗ ಮ 
ವಂಚನೆ ಮಾಡುತ್ತಿದ್ದರು, ಅನ್ಮ್ಕರ ಸೊತ್ತನ್ನು ಕಬಳಿಸುತ್ತಿದ್ದರು. ಅನಾಥರು ಮ 
ವಿಧವೆಯರಿಗೆ ಕಿರುಕುಳ ನೀಡುತ್ತಿದ್ದರು, ಯಾತ್ರಿಕರನ್ನು ಸತಾಯಿಸುತ್ತಿದ್ದರು. ಸ್ತ್ರೀಯರ: 
ಜೀವಂತ ದಹಿಸುತ್ತಿದ್ದರು. ತಮ್ಮ ಒಣ ಪ್ರತಿಷ್ಮೆಗಳಿಗಾಗಿ ಹೇಣ್ಣು ಮಕ್ಕಳನ್ನು ಜೀವ 
ಹೂಳುತ್ತಿದ್ದರು. ನೃತ್ಯ ಗಾಯನಗಳಲ್ಲಿ ತಲ್ಲೀನರಾಗಿ ಬಿಡುತ್ತಿದ್ದರು. ಪ್ರಾಣಿಗಳನ್ನು ತರತರವ 
ಹಿಂಸಿಸುತ್ತಿದ್ದರು. ಒಟ್ಟಿನಲ್ಲಿ ಮಾನವರು ಮಾಡದಂತಹ ಯಾವೊಂದು ಕೆಟ್ಟ ಕೃತ್ಯವೂ ಅಂ 
ಉಳಿದಿರಲಿಲ್ಲ. ಅಲ್ಲಾಹನ ಧರ್ಮವನ್ನು ತೊರೆಯುವುದರ ಪರಿಣಾಮ ಇದೇ ೭ 
ಆಗಿರುತ್ತದೆ. ಹೀಗೆ, ಜಗತ್ತಿನ ಮಾನವರೆಲ್ಲ ಕೆಟ್ಟುಹೋಗಿ ಸಂಪೂರ್ಣ ಪಥಭ್ರಷ್ಟರಾಗಿದ್ದಃ 
ಆಗ ಅಲ್ಲಾಹನಿಗೆ ಮಾನವ ಕುಲದ ಮೇಲೆ ಕನಿಕರ ವುಕ್ಕಿತು. ಅವನು ಜನರ ಮಾರ್ಗದರ್ಶನಕ: 
ಲೋಕಾನುಗ್ರಹಿ ಪ್ರವಾದಿ ಮುಹಮ್ಮದರನ್ನು ತನ್ನ ಸಂದೇಶವಾಹಕರನ್ನಾಗಿ ನೇಮಿಸಿದಃ 
ಅನ್ಯಾಯ-ದೌರ್ಜನ್ಮ ಮಿತಿ ಮೀರಿದಾಗ, ಮುಹಮ್ಮದರ(ಸ) ಆಗಮನವಾಯಿತು 


ಜನನ 

ಪ್ರವಾದಿ ಮುಹಮ್ಮದರು(ಸ) ರಬೀಉಲ್‌ ಅವ್ವಲ್‌ 9ನೇ ತಾರೀಕಿನಂದು ಸೋಮವ 
ಅರೇಬಿಯಾದ ಪ್ರಮುಖ ನಗರ ಮಕ್ಕಾದಲ್ಲಿ ಜನಿಸಿದರು. ಅಲ್ಲಾಹನ ಪವಿತ್ರ ಕಅಬಾ ಕಃ 
ಇದೇ ನಗರದಲ್ಲಿದೆ. ಅರೇಬಿಯಾವು ಇಲ್ಲಿಂದ ಬಹಳ ದೂರ ಸಮುದ್ರದಾಚೆಗಿನ ಒಂ 
ದೇಶವಾಗಿದೆ. ಈ ದೇಶವು ನಮ್ಮ ದೇಶದ ಪಶ್ಚಿಮ ಭಾಗದಲ್ಲಿದೆ. 


ಸಚ್ಚಾ ದೀನ್‌ 
ಹಖಂಬ(ಗೋತ್ರ) ಘಿ 
ಅರೇಬಿಯಾದಲ್ಲಿ ಅನೇಕ ಗೋತ್ರಗಳಿದ್ದುವು. ಅವುಗಳಲ್ಲಿ ಕುರೈಶ್‌ ಗೋತ್ರವು 
ಖಖ ಮತ್ತು ಗೌರವಾನ್ವಿತ ಗೋತ್ರವಾಗಿತ್ತು. ಈ ಗೋತ್ರದ ಜನರೇ ಕಅಬಾದ ಸೇವೆ 
ಸುತ್ತಿದ್ದರು. ಇಡೀ ಅರೇಬಿಯಾವು ಕುರೈಶರನ್ನು ಗೌರವಿಸುತ್ತಿತ್ತು. ಪ್ರವಾದಿವರ್ಯರು(ಸ) 
: ಗೋತ್ರದಲ್ಲಿ ಜನಿಸಿದರು. 
ಪ್ರವಾದಿವರ್ಯರಿಗಿಂತ ಮುಂಚೆ ಈ ಗೋತ್ರದಲ್ಲಿ ಹಲವು ಮಂದಿ ಖ್ಯಾತನಾಮರು 
ಹೋಗಿದ್ದರು. ಅವರಲ್ಲಿ ಕುಸ್ಯೆ ಎಂಬವರು ಪ್ರಮುಖರಾಗಿದ್ದರು. ಅವರು ಕುರೈಶ್‌ 
ತ್ರದ ಸರದಾರರಾಗಿದ್ದರು. ಹಜ್ಜ್‌ ಯಾತ್ರೆಯ ಸಂದರ್ಭದಲ್ಲಿ ಹಾಜಿಗಳೆಲ್ಲರಿಗೂ ಇವರೇ 
ಫ್ಮ ನೀಡುತ್ತಿದ್ದರು ಮತ್ತು ಸತತ ಮೂರು ದಿನಗಳ ಕಾಲ ಉಪಚರಿಸುತ್ತಿದ್ದರು. 
ಯವರ ಸಂತಾನದಲ್ಲಿ ಹಾಶಿಮ್‌ ಎಂಬವರು ಪ್ರಖ್ಯಾತರಾದರು. ಗೋತ್ರದ ಎಲ್ಲ 
ರಲ್ಲೂ ಅವರಿಗೆ ಗೌರವಾದರ ಪ್ರಾಪ್ತವಾಗಿತ್ತು. ಹಾಶಿಮರು ಧೀರರೂ ಕೊಡುಗೈ 
»ಯೂ ಆಗಿದ್ದರು. ಒಮ್ಮೆ ಅವರ ನಾಡಿನಲ್ಲಿ ಬರಗಾಲ ತಲೆದೋರಿತು. ಹಾಶಿಮರು 
ಬಳಿಯಿದ್ದ ಹಣದಿಂದ ಅಪಾರ ದವಸ ಧಾನ್ಯಗಳನ್ನು ಖರೀದಿಸಿ ಜನರಲ್ಲಿ ಉಚಿತವಾಗಿ 
ಚಿಡಿರು. ಹಾಶಿಮರಿಗೆ ಹಲವು ಮಂದಿ ಪುತ್ರರಿದ್ದರು. ಅವರಲ್ಲಿ ಅಬ್ದುಲ್‌ ಮುತ್ತಲಿಬ್‌ 
ಹುಖರಾಗಿದ್ದರು ಅವರೂ ತಮ್ಮ ಗೋತ್ರದ ಸರದಾರರಾಗಿ ಮಾರ್ಪಟ್ಟರು. 
ಅರೇಬಿಯಾದಲ್ಲಿ ನೀರಿಗೆ ಬರವಿದೆ. ಆದರೆ ಮಕ್ಕಾದ ಜನರ ಪಾಲಿಗೆ 'ರುಮ್‌ರುಮ್‌' 
ನರಿಯು ಅಲ್ಲಾಹನ ಮಹಾ ಅನುಗ್ರಹವಾಗಿತ್ತು. ಆದರೆ ಬಹಳ ಕಾಲದಿಂದ ಅದು ಕೂಡ 
ಚ್ಚಿಹೋಗಿತ್ತು. ಅದು ಎಲ್ಲಿದೆಯೆಂಬುದೂ ಅಂದಿನ ಜನರಿಗೆ ತಿಳಿದಿರಲಿಲ್ವ. ಅಬ್ದುಲ್‌ 
ತ್ವಲಿಬರು ತೀವ್ರ ಪ್ರಯತ್ನಪಟ್ಟು ಅದನ್ನು ಪತ್ತೆಹಚ್ಚಿದರು ಮತ್ತು ಬಹಳವೇ ಶ್ರಮವಹಿಸಿ 
ನ್ನು ಶುದ್ಧಗೊಳಿಸಿದರು. ಈ ರೀತಿ ಮಕ್ಕಾದ ಜನರಿಗೆ ನೀರಿನ ಸೌಲಭ್ಯ ಒದಗಿತು. 
ಉಪಕಾರಕ್ಕಾಗಿ ಮಕ್ಕಾದ ಜನರು ಅವರನ್ನು ತುಂಬಾ ಆದರಿಸುತ್ತಿದ್ದರು. ۱ 
ಅಬ್ದುಲ್‌ ಮುತ್ತಲಿಬರಿಗೆ ಹಲವು ಮಂದಿ ಪುತ್ರರಿದ್ದರು. ಅವರ ಪೈಕಿ ಅಬ್ದುಲ್ಲಾರು 
_ರಿಗಿಂತ ಕಿರಿಯರೂ ಹೆಚ್ಚು ಪ್ರೀತಿ ಪಾತ್ರರೂ ಆಗಿದ್ದರು. ಅವರ ವಿವಾಹವು ಬೀಬಿ 
೨ನಾರೊಂದಿಗಾಯಿತು. ಅವರೀರ್ವರ ಪುತ್ರನಾಗಿ ಹ. ಮುಹಮ್ಮದ್‌(ಸ) ಜನಿಸಿದರು. 
ಅಬ್ದುಲ್ಲಾರು ಪ್ರವಾದಿ ಮುಹಮ್ಮದರ ಜನನಕ್ಕೆ ಕೆಲವು ದಿನ ಮುಂಚೆಯೇ 
ನರಾಗಿದ್ದರು. ಆ ಸಮಯದಲ್ಲಿ ಪಿತಾಮಹರಾದ ಅಬ್ದುಲ್‌ ಮುತ್ತಲಿಬ್‌ ಜೀವಂತವಿದ್ದರು. 
ಮ್ಮಗನ ಜನನದ ಸುದ್ದಿ ತಿಳಿಯುತ್ತಲೇ ಬಹಳ ಸಂತೋಷ ಪಟ್ಟರು. ಮನೆಗೆ ಬಂದು 
ಮ್ಮಗನನ್ನೆತ್ತಿ, ಕಅಬಾ ಭವನದ ಬಳಿಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರು 
ರ್ಥಿಸಿದರು ಮತ್ತು ಮಗುವಿಗೆ ಮುಹಮ್ಮದ್‌ ಎಂದು ನಾಮಕರಣ ಮಾಡಿದರು. ಎಂಟನೇ 
ಅಕೀಕ ಮಾಡಿದರು. ಎಲ್ಲರಿಗೂ ಔತಣ ನೀಡಿದರು. "ಮಗುವಿಗೆ ಈ ಹೆಸರನ್ನೇಕೆ 
ಸದ್ದೀರಿ?" ಎಂದು ಜನರು ಕೇಳಿದಾಗ, "ನನ್ನ ಮುದ್ದು ಕಂದನನ್ನು ಇಡೀ ಲೋಕ 


ಸಚ್ಚಾ ದೀನ್‌ 
ಪ್ರಶಂಸಿಸುತ್ತಿರಬೇಕು.” ಎಂದು ಅಬ್ದುಲ್‌ ಮುತ್ತಲಿಬರು ಉತ್ತರಿಸಿದರು. ಅಲ್ಲಾಹನು € 
ಆಗ್ರಹವನ್ನು ಈಡೇರಿಸಿದನು. 

ಪ್ರವಾದಿವರ್ಯರ ಮೇಲೆ ಸಲಾತ್‌ ಮತ್ತು ಸಲಾಮ್‌ಗಳಿರಲಿ. 


ಹಲೀಮಾ ಸಅದಿಯ್ಯಾರ ಆರೈಕೆಯಲ್ಲಿ 

ಮಕ್ಕಾದಲ್ಲಿ ಜನರು ತಮ್ಮ ಪುಟ್ಟ ಮಕ್ಕಳನ್ನು ಹಳ್ಳಿಗಳಿಗೆ ಕಳುಹಿಸುವ ರೂಢಿಯಿ 
ಮಕ್ಕಳು ಅಲ್ಲೇ ಪೋಷಿಸಲ್ಪಡುತ್ತಿದ್ದರು. ಪ್ರವಾದಿವರ್ಯರ ತಾಯಿಯೂ ಕೂಡ 
ಮಗುವನ್ನು ಹಳ್ಳಿಗೆ ಕಳುಹಿಸಿದರು. ಅಲ್ಲಿ ಹ. ಹಲೀಮಾರು ಅವರನ್ನು ಪೋಷಿಸಿದ 
" ಹಲೀಮಾರ ಗೋತ್ರದ ಹೆಸರು ಬನೀ ಸಲದ್‌ ಎಂದಾಗಿತ್ತು. ಆದ್ದರಿಂದ ಅವರನ್ನು ಹಲೀ 
ಸಅದಿಯ್ಕಾ ಎನ್ನಲಾಗುತ್ತದೆ. ಅವರು ಬಹಳ ಒಳ್ಳೆಯ ಮಹಿಳೆಯಾಗಿದ್ದರು. ಬಾಲ್ಕಃ 
ಪ್ರವಾದಿವರ್ಯರು ಹಲೀಮಾರ ಎದೆಹಾಲನ್ನು ಕುಡಿದು ಹಳ್ಳಿಯ ಸ್ವಚ್ಛ ವಾತಾವರಣಃ 
ಬೆಳೆದರು. ಉತ್ತಮ ಆರೋಗ್ಯವನ್ನು ಹೊಂದಿದ್ದರು ಮತ್ತು ಸ್ವಚ್ಛವಾದ ಭಾಷೆಯ 
ಕಲಿತರು. ಎರಡು ವರ್ಷಗಳ ನಂತರ ಮಕ್ಕಾಗೆ ಮರಳಿಸಲ್ಪಟ್ಟರು. ತಾಯಿ ಆಮಿನ್‌ 
ಮಗನನ್ನು ಕಂಡು ಸಂತೋಷವಾಯಿತು. ಆ ಸಮಯದಲ್ಲಿ ಮಕ್ಕಾದಾದ್ಯಂತ ರೆ 
ರುಜಿನಗಳು ವ್ಯಾಪಕವಾಗಿದ್ದುವು. ಆದ್ದರಿಂದ ಆಮಿನಾರು ಮಗನನ್ನು ಹಲೀಮಾರೊಂ 
ಪುನಃ ಮರಳಿಸಿದರು. 

ಬಾಲ್ಕದಲ್ಲಿ ಪ್ರವಾದಿಯವರ ಮುದ್ದು ಮುಖವನ್ನು ನೋಡಿದವರು ಅವರ 
ಪ್ರೀತಿಸದೆ ಇರುತ್ತಿರಲಿಲ್ಲ. ಅವರ ಸಭ್ಯ ಮಾತುಗಳನ್ನಾಲಿಸಿದವರು ಸಂತೋಷ ಪಡುತ್ತಿದ್ದ 
ಪ್ರವಾದಿವರ್ಯರಿಗೆ ಹಲೀಮಾರ ಮಕ್ಕಳೊಡನೆ ಅಪಾರ ಪ್ರೀತಿಯಿತ್ತು. ಅವ 
ಪ್ರವಾದಿಯವರನ್ನು ಪ್ರೀತಿಸುತ್ತಿದ್ದರು. ತಮ್ಮೊಂದಿಗೆ ಆಟದಲ್ಲಿ ಸೇರಿಸುತ್ತಿದ್ದರು. ے‎ 
ಮೇಯಿಸಲು ಹೊರಡುವಾಗ ಅವರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದರು 
ಕಾಲದಲ್ಲಿ ಆಡು ಮೇಯಿಸುವುದನ್ನು ಹೀನ ಕೆಲಸವೆಂದು ಭಾವಿಸಲಾಗುತ್ತಿರಲಿಲ್ಲ. ಕು 
ಮನೆತನದ ಜನರೂ ಆಡು ಮೇಯಿಸುತ್ತಿದ್ದರು. ಪ್ರವಾದಿಯವರೂ ಬಾಲ್ಯದಲ್ಲಿ ಹಲೀವ 
ಆಡುಗಳನ್ನು ಮೇಯಿಸುತ್ತಿದ್ದರು. 
ಶಾಯಿಯ ಮರಣ 

ನಾಲ್ಕು ವರ್ಷ ತುಂಬಿದ ಬಳಿಕ ಅವರು ತಮ್ಮ ತಾಯಿಯ ಬಳಿಗೆ ಮರಳಿದ 
ಮಗನನ್ನು ನೋಡಿ ಹಲೀಮಾ ಅತ್ಕಾನಂದ ಪಟ್ಟರು. ಪ್ರೀತಿ, ವಾತ್ಸಲ್ಕದೊಂದಿಗೆ ಪೋ 
ತೊಡಗಿದರು. ಆರು ವರ್ಷ ಪ್ರಾಯವಾದಾಗ ಮಗನನ್ನು ಕರೆದುಕೊಂಡು ತಮ್ಮ ತಃ 
ಮನೆಗೆ ಹೊರಟರು. ಆದರೆ ಹಾದಿಯಲ್ಲೇ ರೋಗ ಪೀಡಿತರಾದರು ಮತ್ತು ಪ್ರಯ 
ಮಧ್ಯೆಯೇ ನಿಧನರಾದರು. ಪ್ರವಾದಿವರ್ಯರು ಬಾಲ್ಯದಲ್ಲಿಯೇ ಅನಾಥಫರಾದರು. ಮಾತಾಪಿತರಿ: 
ಆಶ್ರಯವೂ ಇಲ್ಲವಾಯಿತು. ಉಮ್ಮು ಐಮನರು ಬಾಲಕ ಮುಹಮ್ಮದರನ್ನು ಪಿತಾಮ 
ಬಳಿ ಕರೆದುಕೊಂಡು ಹೋದರು. ಸುದ್ದಿ ತಿಳಿದಾಗ ಅವರಿಗೂ ದುಃಖವಾಯಿತು. ಆದರೆ 


ಸಚ್ಚಾ ದೀನ್‌ 

ಸಿಯಾರು? ಜೀವನ ಮರಣವೆಲ್ಲವೂ ಅಲ್ಲಾಹನ ಕೈಯಲ್ಲಿದೆ. ವಿಧಿಯನ್ನು ಯಾರಿಂದ 
ಲಿಸಲು تہج‎ 

ಬೆಳೆದು ದೊಡ್ಡವರಾದ ಬಳಿಕ ಪ್ರವಾದಿವರ್ಯರು(ಸು) 'ಅಬ್‌ವಾ' ಎಂಬಲ್ಲಿಂದ ಹಾದು 

ಗುತ್ತಿದ್ದಾಗ ತಮ್ಮ ತಾಯಿಯ ಗೋರಿಯನ್ನು ಕೆಂಡು ದುಃಖತಪ್ತರಾದರು. 


ಇದಿವರ್ಯರ(ಸ) ಕಣ್ಣಲ್ಲಿ ನೀರಾಡಿದ್ದನ್ನು ಕಂಡು ಅನುಯಾಯಿಗಳೂ ಅತ್ತು ಬಿಟ್ಟರು. 


ಬ ತಾಲಿಬರ ಆಶ್ರಯದಲ್ಲಿ 

ಪಿತಾಮಹ ಅಬ್ದುಲ್‌ ಮುತ್ತಲಿಬರು ಮೊಮ್ಮಗ ಮುಹಮ್ಮದರನ್ನು ಬಹಳವಾಗಿ 
ಶಿಸುತ್ತಿದ್ದರು. ಅವರ ಪಾಲನೆ-ಪೋಷಣೆ ಮಾಡಿದರು. ತುಂಬಾ ಪ್ರೀತಿಯಿಂದ ಸಾಕಿದರು. 
ದಿಯವರು ಎಂಟು ವರ್ಷ ಪ್ರಾಯದವರಾದಾಗ ಅಬ್ದುಲ್‌ ಮುತ್ತಲಿಬ್‌ ಕೂಡ ನಿಧನ 
ಂದಿದರು. ತಮ್ಮ ಅಂತ್ಯದ ವೇಳೆಗೆ ಅವರು ಪ್ರವಾದಿವರ್ಯರನ್ನು ತಮ್ಮ ಪುತ್ರ 
ೂತಾಲಿಬರ ವಶಕ್ಕೊಪ್ಪಿಸಿದರು. ಅಬೂ ತಾಲಿಬರು ಪ್ರವಾದಿವರ್ಯರ ದೊಡ್ಡಪ್ಪ 
ಸ್ನರು. ಅವರಿಗೆ ಹಲವು ಮಂದಿ ಪಿತೃ ಸೋದರರಿದ್ದರು. ಅಬೂ ತಾಲಿಬರು 
ರೆಲ್ಲರಿಗಿಂತಲೂ ಉತ್ತಮರಾಗಿದ್ದರು. ಅವರು ಪ್ರವಾದಿವರ್ಯರನ್ನು ಅತಿಯಾಗಿ 
ಸಿಸುತ್ತಿದ್ದರು. ಯಾವಾಗಲೂ ತಮ್ಮೊಂದಿಗೇ ಕರೆದುಕೊಂಡು ಹೋಗುತ್ತಿದ್ದರು. ಯಾವುದೇ 
ಯ ತೊಂದರೆಯೂ ಆಗದಂತೆ ನೋಡಿಕೊಳ್ಳುತ್ತಿದ್ದರು. ಪ್ರಯಾಣದ ವೇಳೆಯೂ 
ರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದರು. 


ಸಾ ಲಜ್ಞಾವಂತ 

ಒಮ್ಮೆ ಒಂದು ಘಟನೆ ನಡೆಯಿತು. ಆಗ ಪ್ರವಾದಿಯವರು ಚಿಕ್ಕ ಹುಡುಗನಾಗಿದ್ದರು. 
ನಾದ ಒಂದು ಭಾಗದ ಗೋಡೆ ಜರಿದು ಬೀಳುತ್ತದೆ. ಜನರೆಲ್ಲ ಅದರ ದುರಸ್ತಿ 
ود دا‎ ತೊಡಗಿಕೊಂಡರು. ಮಕ್ಕಳೂ ಕೂಡ ಉತ್ಸಾಹದಿಂದ ಭಾಗಿಯಾಗಿದ್ದರು. 
5ದ ಮೇಲೆ ಕಲ್ಲುಗಳನ್ನು ಹೊತ್ತೊಯ್ದು ಗೋಡೆ ಕಟ್ಟುತ್ತಿದ್ದರು. ಕಲ್ಲುಗಳನ್ನು ಹೊತ್ತು 
ತ್ತಿದ್ದ ಮಕ್ಕಳಲ್ಲಿ ಪ್ರವಾದಿಯವರೂ ಇದ್ದರು. ಸ್ವಲ್ಪ ಹೊತ್ತಿನ ಬಳಿಕ ಭುಜ ನೋಯಲು 
ಶಂಭವಾಯಿತು. ಮಕ್ಕಳೆಲ್ಲ ತಮ್ಮ ಲುಂಗಿಯನ್ನು ಬಿಚ್ಚಿ ಭುಜದ ಮೇಲಿಟ್ಟರು. 
ಇದಿವರ್ಯರು(ಸ) ಈ ರೀತಿ ಬೆತ್ತಲಾಗುವುದನ್ನು ಇಷ್ಟ ಪಡಲಿಲ್ಲ. ಅಬೂ ತಾಲೀಬರು 
ಯೇ ಉಪಸ್ಥಿತರಿದ್ದರು. ಅವರು ತಮ್ಮ ಸೋದರ ಪುತ್ರನ ಕಷ್ಟ ಕಂಡು, "ಮಗೂ, 
ಈ ಲುಂಗಿಯನ್ನು ಬಿಚ್ಚಿ ಭುಜದ ಮೇಲಿಡು" ಎಂದು ಹೇಳಿದರು. ಹಾಗೇ ಬಾಲಕ 
ಸಮ್ಮದರ ಲುಂಗಿಯನ್ನು ಬಿಚ್ಚ ಬಯಸಿದರು. ಆದರೆ ನಗ್ನರಾಗುವುದು ಅವರಿಗೆ 
ವಾಗಲಿಲ್ಲ. ಹೀಗೆ, ಲಜ್ಞೆಯಿಂದಾಗಿಯೇ ಎಚ್ಚರ ತಪ್ಪಿ ಬಿದ್ದು ಬಿಟ್ಟರು. ಅಬೂ 
'ಬರು ತನ್ನ ಸೋದರ ಪುತ್ರನ ಅವಸ್ಥೆಯನ್ನು ನೋಡಿ, ಇನ್ನು ನಗ್ಗನಾಗುವುದು 
ಕವೆಂದು ಹೇಳಿದರು. 


ಸಚ್ಚಾ ದೀನ್‌ 
ತಾರುಣ್ಯದ ಹೊಸ್ತಿಲಲ್ಲಿ 

ಪ್ರವಾದಿವರ್ಯರು ಅಬೂ -ತಾಲಿಬರ ಆಶ್ರಯದಲ್ಲಿ ಬೆಳೆದು ಯುವಕರಾರ 
ತಾರುಣ್ಮದಲ್ಲಿ ಅವರು ಇತರೆಲ್ಲರಿಗಿಂತ ಉತ್ತಮರೇ ಆಗಿದ್ದರು. ಅರೇಬಿಯಾದ ಯುವ 
ಪರಸ್ಪರ ಬಡಿದಾಡಿಕೊಳ್ಳುತ್ತಿದ್ದರು. ಆದರೆ ಪ್ರವಾದಿವರ್ಯರು ಜಗಳ-ಕಲಹದಿಂದ ದೂ: 
ಉಳಿದರು. ಎಲ್ಲರೂ ಶರಾಬು ಕುಡಿಯುತ್ತಿದ್ದರು, ಜೂಜಾಡುತ್ತಿದ್ದರು, ಕೆಟ್ಟ ಕೆಲಸಗೇ 
ಮಾಡುತ್ತಿದ್ದರು. ಆದರೆ ಪ್ರವಾದಿವರ್ಯರಿಗೆ ಅವೆಲ್ಲ ವಸ್ತುಗಳಿಂದಲೂ ದ್ವೇಷವಿ 
ಎಲ್ಲರೂ ಮೂರ್ತಿ ಪೂಜೆ ಮತ್ತು ಅಶ್ಲೀಲ ಕಾರ್ಯಗಳನ್ನೆಸಗುತ್ತಿದ್ದರು. ಪ್ರವಾದಿವಯಃ 
ಅವೆಲ್ಲವೂ ಸಹ್ಯವಾಗುತ್ತಿರಲಿಲ್ಲ. ಅವರಾದರೂ ಬಡವರಿಗೆ ಉಣಿಸುತ್ತಿದ್ದರು ವ 
ದುರ್ಬಲರಿಗೆ ಸಹಾಯ ಮಾಡುತ್ತಿದ್ದರು. 


ಉತ್ತಮ ವರ್ತಕ 

ಅಬೂ ತಾಲಿಬ್‌ ವ್ಯಾಪಾರ ಮಾಡುತ್ತಿದ್ದರು. ಪ್ರವಾದಿವರ್ಯರೂ ಅವರೊ 
ವ್ಯಾಪಾರ ನಡೆಸತೊಡಗಿದರು. ವ್ಯಾಪಾರವನ್ನು ಅವರು ಬಹಳ ಮೆಚ್ಚುತ್ತಿದ್ದರು. ಅವರೊ। 
ಉತ್ತಮ ವರ್ತಕರಾಗಿದ್ದರು. ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಿದ್ದರು. ಸುಳ್ಳಿನ ಹತ್ತಿ! 
ಸುಳಿಯುತ್ತಿರಲಿಲ್ಲ. ಎಲ್ಲರೂ ಅವರನ್ನು 'ಸಾದಿಕ್‌'(ಸತ್ಕವಂತ) ಎಂದು ಕರೆಯುತ್ತಿದ್ದ 
ಅವರ ಪ್ರತಿಯೊಂದು ವ್ಯವಹಾರವೂ ಶುದ್ಧವಾಗಿರುತ್ತಿತ್ತು. ಬಹಳ ಪ್ರಾಮಾಣಿಕರಾಗಿದ್ದ 
ಆದ್ದರಿಂದಲೇ ಅವರನ್ನೆಲ್ಲರೂ 'ಅಮೂನ್‌' ಎಂದು ಹೇಳುತ್ತಿದ್ದರು. ಜನರೆಲ್ಲ 
ಪ್ರವಾದಿವರ್ಯರನ್ನು ಗೌರವಿಸುತ್ತಿದ್ದರು. ಅವರ ಮೇಲೆ ಸಂಪೂರ್ಣ ಭರವಸೆಯನ್ನಿರಿಸುತ್ತಿದ್ದ 
ಅವರ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆಯು ಮನೆ ಮಾತಾಗಿತ್ತು. 
ಸಿರಿಯಾದ ಪ್ರವಾಸ 

ಮಕ್ಕಾದಲ್ಲಿ ಓರ್ವ ಶ್ರೀಮಂತ ಮಹಿಳೆಯಿದ್ದರು. ಅವರ ಹೆಸರು ಖರ 
ಎಂದಾಗಿತ್ತು. ಅವರು ವಿಧವೆಯಾಗಿದ್ದರು. ಅಂದರೆ ಅವರ ಪತಿ ನಿಧನ ಹೊಂದಿದ್ದರು 
ಮಹಿಳೆಗೆ ಬಹಳ ದೊಡ್ಡ ವ್ಯಾಪಾರ ವಹಿವಾಟಿತ್ತು. ವ್ಯಾಪಾರಕ್ಕಾಗಿ ಅವರು ಜನರಿಗೆ : 
ನೀಡುತ್ತಿದ್ದರು ಮತ್ತು ಲಾಭದಲ್ಲಿ ಅವರನ್ನು ಪಾಲುದಾರರನ್ನಾಗಿ ಮಾಡುತ್ತಿದ್ದರು. ಪ್ರವಾದಿಯ 
ಪ್ರಾಮಾಣಿಕತೆಯ ಕುರಿತು ಅವರಿಗೂ ತಿಳಿದು ಬಂತು. ಆಗ ಖದೀಜಾರು ತಮ್ಮ ಸರಃ 
ಹೊರದೇಶಕ್ಕೆ ವಿಕ್ರಯ ಮಾಡಲು ಪ್ರವಾದಿವರ್ಯರನ್ನು ಕಳುಹಿಸ ಬಯಸಿದರು. ಅದಕ್ಕೊ 
ಪ್ರವಾದಿವರ್ಯರು ಖದೀಜಾರ ಗುಲಾಮ ಮೈಸರನೊಂದಿಗೆ ಪ್ರಯಾಣ ಹೊರಟ 
ಪ್ರವಾದಿವರ್ಯರು ಬಹಳ ಪರಿಶ್ರಮ, ಯುಕ್ತಿ ಮತ್ತು ಸತ್ಮಸಂಧತೆಯೊಂದಿಗೆ ವ್ಯಾಃ 
ಮಾಡಿದರು. 


ವಿವಾಹ ' 
ಹೇರಳ ಲಾಭವನ್ನು ಸಂಪಾದಿಸಿ ಸಿರಿಯಾದಿಂದ ಮರಳಿದ ಪ್ರವಾದಿವಯ: 
ಪ್ರಾಮಾಣಿಕವಾಗಿ ಲೆಕ್ಕ ಸಮರ್ಪಿಸಿದರು. ಖದೀಜಾರು ಬಹಳ ಒಳ್ಳೆಯವರಾಗಿದ್ದ 


ಸಚ್ಚಾ ದೀನ್‌ 

ನಾದಿಯವರ ಸಜ್ಜನಿಕೆಯಿಂದ ಅವರು ಬಹಳ ಸಂತುಷ್ಟರಾದರು. ಜತೆಗೆ ಮೈಸೆರ ಕೂಡಾ 
ಪಾದಿಯವರ ಪ್ರಾಮಾಣಿಕತೆ, ಸಚ್ಚಾರಿತ್ರ್ಯ, ಜನರೊಂದಿಗಿನ ಸಹಾನುಭೂತಿ ಮತ್ತು 
:ಶಿಯನ್ನು ಕಣ್ಣಾರೆ ಕಂಡುದಾಗಿ ವಿವರಿಸಿದರು. ಇದರಿಂದಾಗಿ ಖದೀಜಾ ಬಹಳ 
ಭಾವಿತರಾದರು. ಪ್ರವಾದಿವರ್ಯರಲ್ಲಿ ಮದುವೆಯಾಗುವುದಾಗಿ ಸ್ವಯಂ ಪ್ರಸ್ತಾಪ 
ದಿಟ್ಟಿರು. ಪ್ರವಾದಿವರ್ಯರೊ ಸಮ್ಮತಿಸಿದರು. ಹೀಗೆ ಅಬೂತಾಲಿಬ್‌ ಮತ್ತು ಕುರೈಶರ 
'ವು ಗೆಣ್ಮ ವ್ಯಕ್ತಿಗಳು ಸೇರಿ ಖದೀಜಾರ ಮನೆಗೆ ತೆರಳಿದರು ಮತ್ತು ಅಲ್ಲಿ ಅವರ 
ದುವೆಯಾಯಿತು. ಆ ವೇಳೆಗೆ ಪ್ರವಾದಿವರ್ಯರು 25ವರ್ಷ ಪ್ರಾಯದವರಾಗಿದ್ದರು ಮತ್ತು 
ನೀಜಾರ ಪ್ರಾಯ ನಲ್ವತ್ತು ವರ್ಷವಾಗಿತ್ತು. 
»೦ತಿಯ ಯತ್ನ 

ಪ್ರವಾದಿವರ್ಯರು ಹದಿನೈದು ವರ್ಷದವರಾಗಿದ್ದಾಗ 'ಫುಜ್ಞಾರ್‌' ಎಂಬ ಯುದ್ಧದಲ್ಲಿ 
ಲ್ಲೊಂಡಿದ್ದರು. ಈ ಹೆಸರಿನ ಅನೇಕ ಯುದ್ದಗಳು ಸಂಭವಿಸಿದ್ದುವು. ಮಕ್ಕಾ ನಗರವಂತೂ 
وہ‎ ನೆಲೆ ಬೀಡಾಗಿತ್ತು. ನಿತ್ಯದ ಯುದ್ಧ ಮತ್ತು ಹಿಂಸೆ-ಮರ್ದನಗಳನ್ನು ನೋಡಿ 
ವಾದಿವರ್ಯರು ಬಹಳ ಬೇಸರ ಗೊಳ್ಳುತ್ತಿದ್ದರು. ಕೆಡುಕುಗಳನ್ನು ನಿವಾರಿಸಲು ಬಹಳವಾಗಿ 
ಶಿಸುತ್ತಿದ್ದರು. ಇದಕ್ಕಾಗಿಯೇ ಅವರು ತಮ್ಮ ಓರಗೆಯ ಹುಡುಗರನ್ನೆಲ್ಲ ಒಟ್ಟು ಸೇರಿಸಿ 
»ದು ಸಮಿತಿಯನ್ನು ರಚಿಸಿದರು. ಸಮಿತಿಯ ಪ್ರತಿಯೊಬ್ಬ ಸದಸ್ಕರೂ ಈ ರೀತಿ ಪ್ರಮಾಣ 
ಇಡುತ್ತಿದ್ದರು. 

" ನಾವು ದೇಶದಿಂದ ಅಶಾಂತಿಯನ್ನು ದೂರ ಮಾಡುವೆವು. ಯಾತ್ರಿಗಳ ಸಂರಕ್ಷಣೆ 
ಇಡುವೆವು. ಬಡವರಿಗೆ ನೆರವಾಗುವೆವು. ಯಾರ ಮೇಲೂ ಅಕ್ರಮ ನಡೆಯಲು ಬಿಡಲಾರೆವು.” 

ಈ ಸಮಿತಿಯ ಪ್ರಯತ್ನಗಳಿಂದ ಅಕ್ರಮ-ದೌರ್ಜನ್ಯಗಳು ಕಡೆಮೆಯಾಗ ತೊಡಗಿತು. 
ಶಾಂತಿ ದೂರವಾಯಿತು. ಎಲ್ಲ ಕಡೆಗಳಲ್ಲೂ ಪ್ರವಾದಿವರ್ಯರ ಖ್ಯಾತಿ ಹರಡಿತು. ಜನರು 
ಸರ ಮೇಲೆ ಅತಿ ಹೆಚ್ಚು ಭರವಸೆಯಿಡತೊಡಗಿದರು. 
رو‎ ಶಿಲೆಯ ತೀರ್ಪು 

ಒಮ್ಮೆ ಕಅಬಾ ಭವನದ ದುರಸ್ತಿ ಕಾರ್ಯ ನಡೆಯುತ್ತಿತ್ತು. ಹಳೆಯ ಗೋಡೆಗಳನ್ನು 
ವಿ ಹೊಸದಾಗಿ ಕಟ್ಟಲಾಗುತ್ತಿತ್ತು. ಒಂದು ಕಡೆಯ ಗೋಡೆಯಲ್ಲಿ 'ಹಜರುಲ್‌ ಅಸ್ಪದ್‌' 
ತ್ತು ಇದೊಂದು ಕಪ್ಪು ಶಿಲೆಯಾಗಿದೆ. ಇದು ಪ್ರವಾದಿ ಇಬ್ರಾಹೀಮರ(ಲ) ಸ್ಮಾರಕವಾಗಿತ್ತು. 
ಬ್ಲರೂ ಅದನ್ನು ಪವಿತ್ರವೆಂದು ಭಾವಿಸುತ್ತಿದ್ದರು. ಈ ಕಲ್ಲನ್ನು ಗೋಡೆಗೆ ಜೋಡಿಸುವ 
1ದರ್ಭ ಬಂದಾಗ ಜನರು ಪರಸ್ಪರ ಕಚ್ಚಾಡ ತೊಡಗಿದರು. -ಈ ಪವಿತ್ರ ಕಲ್ಲನ್ನು ನಾನೇ 
ಸುತ್ತೇನೆಂದು ಪ್ರತಿಯೊಬ್ಬರೂ ಪಟ್ಟು ಹಿಡಿದರು. ರಕ್ತಪಾತವಾಗುವ ಸನ್ನಿವೇಶ ಸೃಷ್ಟಿಯಾಯಿತು. 
ನೆಗೆ ಯಾರು ಈ ಕಅಬಾದ ಬಳಿಗೆ ಮೊದಲು ತಲುಪುತ್ತಾರೋ ಅವರ ತೀರ್ಮಾನವನ್ನು 
ಗೀಕರಿಸುವುದೆಂದು ತೀರ್ಮಾನಿಸಲಾಯಿತು. 


ಸಚ್ಚಾ ದೀನ್‌ 

ಸುದೈವವಶಾತ್‌, ಮರುದಿನ ಬೆಳಿಗ್ಗೆ ಪ್ರವಾದಿವರ್ಯರು(ಸ) ಎಲ್ಲರಿಗಿಂತ ಮೊದ 
ಕಅಬಾ ಪ್ರವೇಶಿಸಿದರು. ಎಲ್ಲರಿಗೂ ಅವರ ಮೇಲೆ ಸಂಪೂರ್ಣ ಭರವಸೆಯಿತ್ತು. ಎಲ್ಲಃ 
ಸೇರಿ ಪ್ರವಾದಿವರ್ಯರನ್ನು ತೀರ್ಪುಗಾರನಾಗಿ ಮಾಡಿದರು. ಅವರು ಅತ್ಯುತ್ತಮವ 
ತೀರ್ಪನ್ನು ನೀಡಿದರು. ಅವರೊಂದು ಚದ್ದರವನ್ನು ಹಾಸಿ, ಅದರಲ್ಲಿ ಕಪ್ಪು ಶಿಲೆಯನ್ನಿಟ್ಟಃ 
ತರುವಾಯ ಆ ಚದ್ದರದ ಕೊನೆಯನ್ನು ಹಿಡಿಯಲು ಪ್ರತಿಯೊಂದು ಗೋತ್ರದ ಸರದಾರ! 
ಹೇಳಿದರು. ಹೀಗೆ ಎಲ್ಲರೂ ಒಟ್ಟು ಸೇರಿ ಕಲ್ಲನ್ನೆತ್ತಿ ಕಅಬಾದ ಬಳಿಗೆ ತಂದಃ 
ಪ್ರವಾದಿವರ್ಯರು ಅದನ್ನೆ ತ್ತಿ ಕಅಬಾದ ಗೋಡೆಗೆ ಜೋಡಿಸಿದರು. ಈ ಪ್ರಕಾರ, ಪ್ರಕಿಯೊಂ 
ಗೋತ್ರಕ್ಕೂ ಈ ಕೆಲಸದಲ್ಲಿ ಭಾಗಿಯಾಗುವ ಅವಕಾಶವೊದಗಿತು. 
ಪ್ರವಾದಿತ್ವ ಪ್ರಾಪ್ತಿ 

ಮಕ್ಕಾ ನಗರದ ಸನಿಹದಲ್ಲೇ ಒಂದು ಬೆಟ್ಟವಿದೆ. ಅದರಲ್ಲೊಂದು ಗುಹೆಯಿದೆ. اط‎ 
ಎಂಬ ಆ ಗುಹೆಯಲ್ಲಿ ಪ್ರವಾದಿವರ್ಯರು ಹುರಿದ ಧಾನ್ಯದ ಹಿಟ್ಟು ಮತ್ತು ನೀರನ್ನು ತೆಗೆ: 
ಕೊಂಡು ಹೋಗಿ ಹಲವು ದಿನಗಳವರೆಗೆ ಒಂಟಿಯಾಗಿ ಕಾಲ ಕಳೆಯುತ್ತಿದ್ದರು. ಅಲ್ಲಾಕ 
ಆರಾಧನೆಯನ್ನು ಮಾಡುತ್ತಿದ್ದರು. ಜನರ ಒಳಿತಿಗಾಗಿ ಯೋಜನೆಯನ್ನು ಸಿದ್ಧಪಡಿಸುತ್ತಿದ್ದಃ 
ಕೆಡುಕನ್ನು ಅಳಿಸಿ ಒಳಿತನ್ನು ಹರಡುವ ಕುರಿತು ಚಿಂತಿಸುತ್ತಿದ್ದರು. ಆಹಾರ ಖಾಲಿಯಾದ 
ಮನೆಗೆ ಮರಳಿ ಮತ್ತೆ ಆಹಾರ ವಸ್ತುವನ್ನು ತೆಗೆದುಕೊಂಡು ಗುಹೆಯೆಡೆಗೆ ಹೋಗುತ್ತಿದ್ದ 

ಕೊನೆಗೆ ಅಲ್ಲಾಹನು ಅವರನ್ನು ತನ್ನ ಸಂದೇಶವಾಹಕರನ್ನಾಗಿ ನೇಮಿಸಿದನು. ತ 
ದೂತ ಜಿಬ್ರೀಲರನ್ನು(ಅ) ಪ್ರವಾದಿವರ್ಯರ ಬಳಿಗೆ ಕಳುಹಿಸಿದನು. ಜಿಬ್ರೀಲರು(ಅ) ಅಲ್ಲಾಕ 
ಸಂದೇಶವನ್ನು ಹೊತ್ತು ತಂದರು. ಅದನ್ನು ಪ್ರವಾದಿವರ್ಯರಿಗೆ(ಸ) ತಿಳಿಸಿದ 
ಪ್ರವಾದಿವರ್ಯರು(ಸ) ಮನೆಗೆ ಮರಳಿದರು. ಖದೀಜಾರಲ್ಲಿ(ರ) ನಡೆದ ವೃತ್ತಾಂತವ; 
ತಿಳಿಸಿದರು. ಪ್ರವಾದಿವರ್ಯರು(ಸ) ಬಹಳವಾಗಿ ಕಳವಳಗೊಂಡಿದ್ದರು. ಅವರಿಗೆ ಖದೀಜಾಃ 
ಸಾಂತ್ವನ ನೀಡಿದರು. ಬಳಿಕ ಹೀಗೆಂದರು: "ನೀವು ಭಯ ಪಡಬೇಡಿ. ಅಲ್ಲಾಹನು ನಿಮ್ಮ 
ದುಃಖಕ್ಕೀಡು ಮಾಡಲಾರನು. ನೀವು ಒಳಿತನ್ನು ಮಾಡುತ್ತೀರಿ, ದಾನಧರ್ಮಗಳನ್ನು ನೀಡುತ್ತೀಃ 
ಬಡವರಿಗೆ ನೆರವಾಗುತ್ತೀರಿ, ಅನಾಥರಿಗೂ ವಿಧವೆಯರಿಗೂ ಆಶ್ರಯ ನೀಡುತ್ತೀರಿ. ಅತಿಥಿಗಳಃ 
ಸತ್ಕರಿಸುತ್ತೀರಿ, ಜನರ ಭಾರವನ್ನು ಇಳಿಸುತ್ತೀರಿ ಮತ್ತು ದುಃಖಿತರಿಗೆ ಸಾಂತ್ವನ ನೀಡುತ್ತೀಃ 
ಹಾಗಿರುವಾಗ ನಿಮಗೇಕೆ ಚಿಂತೆ?” 
ಸಂದೇಶ ಪ್ರಚಾರ 

ರಮರುಾನ್‌ ತಿಂಗಳ 17ನೇ ತಾರೀಕಿನಂದು ದೇವ ಸಂದೇಶ ಬಂತು. ಹೆ.ಜಿಬ್ರೀಲರು( 
ಅಲ್ಲಾಹನ ವಾಣಿಯನ್ನು ಹೊತ್ತು ತಂದರು. ಅದನ್ನು ಪ್ರವಾದಿವರ್ಯರು(ಸ) ಜನರಿ 
ಮುಟ್ಟಿಸಲು ಪ್ರಾರಂಭಿಸಿದರು. ಅವರು(ಸ) ಜನರೊಡನೆ ಹೀಗೆ ಹೇಳಿದರು: "ಅಲ್ಲಾಹಃ 
ಓರ್ವನು. ಅವನೇ ಎಲ್ಲರ ಸೃಷ್ಟಿಕರ್ತ, ಪಾಲಕ-ಪ್ರಭುವೂ ಆಗಿದ್ದಾನೆ. ಅವನ ಆಜ್ಜೆಗಳನ್ನ 
ಪಾಲಿಸಿರಿ. ಅವನಿಗೇ ಆರಾಧನೆ ಸಲ್ಲಿಸಿರಿ. ನಾನು ಅಲ್ಲಾಹನ ಸಂದೇಶವಾಹಕನಾಗಿದ್ದೇಣ 


ಸಚ್ಚಾ ದೀನ್‌ 
ನ್ನು ಅನುಸರಿಸಿರಿ. ಕೆಡುಕುಗಳಿಂದ ದೂರವಿರಿ. ಒಳಿತನ್ನು ಮಾಡಿರಿ. ಅಲ್ಲಾಹ್‌ ನಿಮ್ಮಿಂದ 
ತುಷ್ಪನಾಗುವನು. ಸ್ವರ್ಗವನ್ನು ದಯಪಾಲಿಸುವನು. ದುಷ್ಟ ಜನರಿಂದ ಅಲ್ಲಾಹನು 
ೀಧಗೊಳ್ಳುತ್ತಾನೆ ಮತ್ತು ಅಂಥವರಿಗೆ ಘೋರ ಶಿಕ್ಷೆಯನ್ನು ನೀಡುತ್ತಾನೆ.” 


ತ್ತ ಮೊದಲು ವಿಶ್ವಾಸವಿರಿಸಿದವರು 

ಸಜ್ಜನರು ಪ್ರವಾದಿವರ್ಯರ(ಸ) ಮಾತನ್ನು ಅಂಗೀಕರಿಸಿದರು. ಪ್ರವಾದಿವರ್ಯರ 
ತ್ರರಾದ ಹರ್ರುತ್‌ ಅಬೂಬಕರ್‌ ಸಿದ್ದೀಕರು(ರ) ಪುರುಷರಲ್ಲಿ ಪ್ರಥಮವಾಗಿ ವಿಶ್ವಾಸ 
ಫಿದವರಾಗಿದ್ದಾರೆ. ಪ್ರವಾದಿವರ್ಯರ(ಸ) ಪತ್ನಿ ಖದೀಜಾ(ರ) ಮಹಿಳೆಯರ ಪೈಕಿ ಮೊತ್ತ 
ದಲು ವಿಶ್ವಾಸವಿರಿಸಿದರು. ಪ್ರವಾದಿವರ್ಯರ(ಸ) ದೊಡ್ಡಪ್ಪ ಅಬೂ ತಾಲಿಬರ ಪುತ್ರರಾಗಿದ್ದ 
ಅಲೀಯವರು ಬಾಲಕೆರಲ್ಲಿ ಮೊದಲು ವಿಶ್ವಾಸ ತೆಂದವರಾಗಿದ್ದಾರೆ. ಪ್ರವಾದಿವರ್ಯರ(ಸ) 
ಖಾಮರಾಗಿದ್ದ ರ್ಳುದ್‌(ರ) ಗುಲಾಮರ ಪೈಕಿ ಪ್ರಥಮವಾಗಿ ವಿಶ್ವಾಸ ತಂದರು. ಈ ನಾಲ್ಕು 
೦ದಿಯೂ ಬಹಳ ಉತ್ತಮ ವ್ಯಕ್ತಿಗಳಾಗಿದ್ದರು. ಪ್ರವಾದಿಗಳ ಆಪ್ತ ಸಂಗಾತಿಗಳಾಗಿದ್ದರು. 
ನಾದಿಯವರ ಸದ್ಗುಣಗಳ ಬಗ್ಗೆ ಚೆನ್ನಾಗಿ ತಿಳಿದವರಾಗಿದ್ದರು. ಅವರು ಪ್ರವಾದಿವರ್ಯರ(ಸ) 
ಇತುಗಳನ್ನು ಆಲಿಸುತ್ತಲೇ ಅದನ್ನು ಸತ್ಮವೆಂದು ಗ್ರಹಿಸಿ ವಿಶ್ವಾಸ ತಾಳಿದರು. ಅಲ್ಲಾಹನು 
31800 ಸಂತುಷ್ಪನಾಗಲಿ. 


ನಾ ಬೆಟ್ಟದ ಮೇಲೆ ಉಪದೇಶ 

ಕೆಲವು ದಿನಗಳ ಬಳಿಕ ಅಲ್ಲಾಹನ ಆದೇಶ ಬಂತು, "ದಾರಿ ತಪ್ಪಿದ ನಿಮ್ಮ 
1ಧುಗಳಿಗೆ ಅಲ್ಲಾಹನ ಶಿಕ್ಷೆಯ ಬಗ್ಗೆ ಎಚ್ಚರಿಸಿರಿ.” ಅಂತೆಯೇ ಪ್ರವಾದಿಯವರು(ಸ) 
ಕ್ಕಾದ ಬಳಿಯಿರುವ 'ಸಫಾ' ಎಂಬ ಬೆಟ್ಟವನ್ನೇರಿ ಮಕ್ಕಾ ನಗರವಾಸಿಗಳನ್ನು ಕೂಗಿ ಕರೆದರು. 
ರೂ ಬಂದು ಸೇರಿದಾಗ ಪ್ರವಾದಿವರ್ಯರು(ಸ) ಹೀಗೆಂದರು: 

"ನೋಡಿ, ನಾನು ಈ ಬೆಟ್ಟದ ಮೇಲಿದ್ದೇನೆ. ನೀವು ಕೆಳಗಿದ್ದೀರಿ. ನಾನು ಇಲ್ಲಿಂದ 
ಡೂ ಕಡೆಗಳನ್ನು ಕಾಣುತ್ತಿದ್ದೇನೆ. (ಆದರೆ ನಿಮಗೆ ಒಂದು ಬದಿ ಮಾತ್ರ ಕಾಣುತ್ತದೆ). 
ಬೆಟ್ಟದ ಆಚೆ ಬದಿಯಲ್ಲಿ ದರೋಡೆಕೋರರ ಒಂದು ಗುಂಪು ನಿಮ್ಮ ಮೇಲೆ ಆಕ್ರಮಣ 
ಇಡಲು ಸಿದ್ಧವಾಗುತ್ತಿದೆಯೆಂದರೆ ನೀವು ನಂಬುತ್ತೀರಾ?” 

ಜನರೆಲ್ಲ ಒಕ್ಕೊರಲಿನಿಂದ ಹೇಳಿದರು, "ನಿಶ್ಚಯವಾಗಿಯೂ ನೀವು ಮೇಲೆ 
ತಿದ್ದೀರಾದ್ದರಿಂದ ಎಲ್ಲ ಕಡೆಗೂ ನೋಡುತ್ತೀರಿ. ಮಾತ್ರವಲ್ಲ ನೀವು ಸತ್ಯಸಂಧರೂ 
'ಮಾಣಿಕರೂ ಆಗಿದ್ದೀರಿ. ನೀವೆಂದೂ ಸುಳ್ಳು ಹೇಳುವುದಿಲ್ಲ. ನಿಮ್ಮ ಮಾತನ್ನು 
ಡಿತವಾಗಿಯೂ ನಾವು ನಂಬುತ್ತೇವೆ.” 

ಆಗ ಪ್ರವಾದಿವರ್ಯರು(ಸ) ಹೀಗೆಂದರು: “ಜನರೇ! ಇದು ಮನವರಿಕೆ ಮಾಡಲು 
ದು ಉದಾಹರಣೆ ಮಾತ್ರ. ನನ್ನ ಮಾತನ್ನು ನಂಬಿ. ಮರಣವು ಆಸನ್ನವಾಗಿದೆ. ಒಂದು 
3 ನೀವೆಲ್ಲರೂ ಸಾಯಲಿರುವಿರಿ. ಅದರ ಬಳಿಕ ಅಲ್ಲಾಹನೆಡೆಗೆ ಮರಳಲಿರುವಿರಿ. ತಂತಮ್ಮ 
ಗಳಿಗೆ ಪ್ರತಿಫಲ ಪಡೆಯಲಿರುವಿರಿ. ಒಂದು ವೇಳೆ ನೀವು ವಿಶ್ವಾಸವಿರಿಸಿ ಸಜ್ಜನರಾಗದಿದ್ದಲ್ಲಿ 


ಸಚ್ಛಾದೀನ್‌- 
ನಿಮ್ಮ ಮೇಲೆ ಘೋರ ಯಾತನೆ ಎರಗಲಿದೆ. ನೀವಾದರೋ ಕೇವಲ ಇಹಲೋಕವ 
ನೋಡುತ್ತಿದ್ದೀರಿ. ನಾನಂತೂ ಪರಲೋಕವನ್ನು ಕಾಣುತ್ತಿದ್ದೇನೆ.” 

ಮಕ್ಕಾ ನಗರವಾಸಿಗಳು ಪ್ರವಾದಿವರ್ಯರ(ಸ) ಉಪದೇಶವನ್ನು ಆಲಿಸಿದರು. ಎಷ್ಟೋ 
ಸತ್ಯವಾದ ಮಾತುಗಳು! ಪ್ರವಾದಿವರ್ಯರು(ಸ) ಅತ್ಕುತ್ತಮ ರೀತಿಯಲ್ಲಿ ಮನದ: 
ಮಾಡಿಸಿಕೊಟ್ಟರು. ಎಲ್ಲರೂ ಪ್ರವಾದಿವರ್ಯರನ್ನು(ಸ) ಸತ್ಯವಂತರೆಂದೇ ಭಾವಿಸುತ್ತಿದ್ದ: 
ಆದರೆ ಅವರ ಸತ್ಯವಾದ ಮಾತುಗಳ ಮೇಲೆ ವಿಶ್ವಾಸವಿರಿಸಲಿಲ್ಲ. ಅವರು ಪ್ರವಾದಿವರ್ಯರನ್ನು 
ಹೀಯಾಳಿಸಿದರು ಮತ್ತು ಅಪಹಾಸ್ಯ ಮಾಡುವವರಲ್ಲಿ ಪ್ರವಾದಿವರ್ಯರ(ಸ) ಚಿಕ 
ಅಬೂಲಹಬ್‌ ಮುಂಚೂಣಿಯಲ್ಲಿದ್ದನು. ಆತೆ "ನೀನು ನಮ್ಮನ್ನು ಇದಕ್ಕಾಗಿಯೇ ಕರೆದದ್ದೇನ 
ಎಂದು ಮೂದಲಿಸಿದನು. 


ಅಲ್ಲಾಹನ ಧರ್ಮದ ಪ್ರಚಾರ 

ಅಲ್ಲಾಹನ ಧರ್ಮವು ಕ್ರಮೇಣ ಹರಡ ತೊಡಗಿತು. ಸತ್ಕನಿಷೇಧಿಗಳು ಬಃ 
ಚಿಂತೆಗೀಡಾದರು. ಏನು ಮಾಡುವುದು? ಈ ಸತ್ಯದ ಮಾರ್ಗವನ್ನು ಹೇಗೆ ತಡೆಯುವುಂ 
ಮುಹಮ್ಮದ್‌(ಸ) ಒಬ್ಬಂಟಿಯಾಗಿದ್ದಾರೆ. ಅವರ ಸಂಗಾತಿಗಳೂ ಕೇವಲ ಬೆರಳೆಣಿಕೆಯಪ್ಪಿದ್ದಾ 
ಅವರೂ ಅಸಹಾಯಕರು. ಆದರೂ ಜನ ಅವರತ್ತ ಆಕರ್ಷಿಸಲ್ಪಡುತ್ತಿದ್ದಾರೆ. ತ 
ಮುತ್ತಾತಂದಿರ ಧರ್ಮವು ನಶಿಸುತ್ತಿದೆ. ಎಲ್ಲರೂ ಸೇರಿ ಅಬೂ ತಾಲಿಬರ ಬಳಿಗೆ ತೆ 
ಹೀಗೆ ಬಿನ್ನಎಸುತ್ತಾರೆ: "ಅಬೂ ತಾಲಿಬ್‌! ಇಡೀ ಗೋತ್ರದ ಮಾನ ಮರ್ಯಾದೆ ಮಃ 
ಪಾಲಾಗುತ್ತಿದೆ. ನೀವು ನಿಮ್ಮ ಸೋದರ ಪುತ್ರನನ್ನು ತಡೆಯಿರಿ. ಆತ ನಮ್ಮ ಮತ್ತು ನಿಃ 
ಆರಾಧ್ಯರುಗಳನ್ನು ಸುಳ್ಳಾಗಿಸುತ್ತಿದ್ದಾನೆ. ಕೇವಲ ಅಲ್ಲಾಹನೇ ಆರಾಧನೆಗೆ ಅರ್ಹನು. ಲಾ 
ಮನಾತ್‌ಗಳನ್ನು ಪೂಜಿಸುತ್ತಿರುವ ನಾವೆಲ್ಲ ಮೂರ್ಯರೆಂದು ಆತ ಹೇಳುತ್ತಾನೆ. ಈಗ ಪರಿಃ 
ಕೈವೂರಿದೆ. ” 

ಅಬೂ ತಾಲಿಬರು ಅವರೆಲ್ಲರನ್ನೂ ಸಮಾಧಾನಿಸಿ ಕಳುಹಿಸಿದರು. ಪ್ರವಾದಿವರ್ಯರು: 
ತಮ್ಮ ಸಂದೇಶ ಪ್ರಚಾರ ಕಾರ್ಯವನ್ನು ಮುಂದುವರಿಸಿದರು. ಸಾಡಿನಾದೃಂತೆ ಧಎ 
ಹರಡುತ್ತಲೇ ಇತ್ತು. 

ಸತ್ಯ ನಿಷೇಧಿಗಳು ಮತ್ತೊಮ್ಮೆ ಅಬೂ ತಾಲಿಬರ ಬಳಿಗೆ ಬಂದರು. ಹೆದರಿಸಿದಃ 
ಬೆದರಿಕೆಯೊಡ್ಡಿದರು. ಪ್ರಾಣ ತೆಗೆಯುವುದಾಗಿ ಎಚ್ಚರಿಸಿದರು. ಅಬೂ ತಾಲಿಬರು ₹ 
ಚಿಂತೆಗೀಡಾದರು. ಪ್ರವಾದಿವರ್ಯರನ್ನು(ಸ) ಕರೆದು ಹೇಳಿದರು: "ಸೋದರ ಪುತ್ರಾ! ನನ್ನ ಮೆ 
ಇನ್ನಷ್ಟು ಹೊರೆಯನ್ನು ಹೇರಬೇಡ.” ಆದರೆ ಪ್ರವಾದಿವರ್ಯರು(ಸ) ಸ್ವಲ್ಪವೂ ವಿಚಲಿತರಾಗಲಿ' 
ಅವರೆಂದರು: "ದೊಡ್ಡಪ್ಪಾ! ಇದಂತೂ ಅಲ್ಲಾಹನ ಕಾರ್ಯವಾಗಿದೆ. ಅವನು ನನಗೆ ಸಹಾ 
ಮಾಡುವನು. ಒಂದು ವೇಳೆ ಈ ಜನರು ನನ್ನ ಒಂದು ಕೈಯಲ್ಲಿ ಸೂರ್ಯ ಮತ್ತು ಇನ್ನೊಂ 
ಕೈಯಲ್ಲಿ ಚಂದ್ರನನ್ನು ತಂದಿರಿಸಿದರೂ ನನ್ನ ಕಾರ್ಯದಲ್ಲಿ ನಾನು ಹಿಂದಡಿಯಿಡಲಾರೆ.' ಇಃ 
ಹೇಳುತ್ತಾ ಅವರ ಕಣ್ಗಳಲ್ಲಿ ಅಶ್ರುಧಾರೆ ಹರಿಯ ತೊಡಗಿತು. 


ದೀನ್‌‏ مھ 
ಅಬೂ ತಾಲಿಬರು ಬಹಳ ಪ್ರಭಾವಿತರಾದರು. ತರುವಾಯ ಹೀಗೆಂದರು: “ಹೋಗು!‏ 
ಇಧಾನೆದಿಂದ ನಿನ್ನ ಕೆಲಸವನ್ನು ಮಾಡು. ನಾನೆಂದೂ ನಿನ್ನನ್ನು ಅಕ್ರಮಿಗಳೆ ವಶಕ್ಕೊಪ್ಪಿಸಲಾರೆ."‏ 


'ಖದ ವರ್ಷ 

ಕೆಲವು ದಿನಗಳ ಬಳಿಕ ಅಬೂ ತಾಲಿಬ್‌ ನಿಧನ ಹೊಂದಿದರು. ಪ್ರವಾದಿವರ್ಯರ(ಸ) 
ಖದೀಜಾರೂ(ರ) ನಿಧನರಾದರು. ಇವರೀರ್ವರ ಮೇಲೂ ಪ್ರವಾದಿವರ್ಯರಿಗೆ ಅಪಾರ 
ಶಿಯಿತ್ತು. ಅವರ ಮರಣದಿಂದಾಗಿ ಪ್ರವಾದಿವರ್ಯರು(ಸ) ಬಹಳಷ್ಟು ದುಃಖಿತರಾದರು. 
ನಿಷೇಧಿಗಳು ಮೊದಲು ಅಬೂ ತಾಲಿಬರಿಗೆ ಭಯಪಡುತ್ತಿದ್ದರು ಮತ್ತು 
«ಜಾರನ್ನುರ) ಗೌರವಿಸುತ್ತಿದ್ದರು. ಅವರಿಬ್ಬರ ಮರಣದ ಬಳಿಕವಂತೂ ಪ್ರವಾದಿವರ್ಯರನ್ನು 
ಹೆಚ್ಚಾಗಿ ಸತಾಯಿಸ ತೊಡಗಿದರು. ಈ ವರ್ಷವು ಪ್ರವಾದಿವರ್ಯರ ಮಟ್ಟಿಗೆ ಬಹಳ 
ಇವಾಗಿತ್ತು. ಅವರು ಆ ವರ್ಷವನ್ನು ದುಃಖದ ವರ್ಷವೆಂದು ಹೇಳುತ್ತಿದ್ದರು. 


ಪೀನಿಯಾಕ್ಕೆ ವಲಸೆ 

ಸತ್ಯನಿಷೇಧಿಗಳು ಮುಸ್ಲಿಮರನ್ನು ನಿರಂತರವಾಗಿ ಸತಾಯಿಸುತ್ತಿದ್ದರು. ತರತರವಾಗಿ 
ಸಿದರು. ಪ್ರವಾದಿವರ್ಯರನ್ನು ಸತಾಯಿಸಿದರು. ಅವರ ಸಂಗಾತಿಗಳನ್ನು ಪೀಡಿಸಿದರು. 
4 ಹಿಂಸೆ-ಮರ್ದನಗಳು ಮಿತಿ ಮೊರಿದುವು. ಕುರ್‌ಆನ್‌ ಪಠಿಸುವುದು, ಅಲ್ಲಾಹನನ್ನು 
ಇಧಿಸುವುದು, ಧರ್ಮದ ಪ್ರಕಾರ ಜೀವಿಸುವುದು, ಇತರರಿಗೆ ಧರ್ಮವನ್ನು ಕಲಿಸುವುದು 
ವೂ ದುಸ್ತರವಾಗ ತೊಡಗಿತು. ಆಗ ಪ್ರವಾದಿವರ್ಯರು(ಸ) ಮುಸ್ಲಿಮರನ್ನುದ್ದೇಶಿಸಿ 
ನಿದರು. 

"ಪ್ರಯ ಸಂಗಾತಿಗಳೇ! ನೀವೆಲ್ಲರೂ ಧರ್ಮಕ್ಕಾಗಿ ಬಹಳ ದುಃಖವನ್ನು ಸಹಿಸಿದಿರಿ. 
ہچ‎ ನಿಮ್ಮಲ್ಲಿ ಅಬಿಸೀನಿಯಾಕ್ಕೆ ಹೋಗ ಬಯಸುವವರು ಹೋಗಲಿ. ಅಲ್ಲಿನ ರಾಜ 
,دو‎ ಬಹಳ ಒಳ್ಳೆಯ ವ್ಯಕ್ತಿ. ಅಲ್ಲಿ ನಿಮ್ಮನ್ನು ತಡೆಯುವವರಾರೂ ಇರಲಾರರು. ಅಲ್ಲಿ 
ಫ್ರಿ ಸ್ವತಂತ್ರರಾಗಿ ಧರ್ಮದಂತೆ ಜೀವಿಸಬಹುದು. ಧರ್ಮ ಪ್ರಚಾರ ಕಾರ್ಯವನ್ನು 
مہ‎ ಅವಕಾಶವಿದೆ." 

ಹೀಗೆ ಅನೇಕ ಜನರು ಮನೆ ಮಾರುಗಳನ್ನು ತೊರೆದು ಅಬಿಸೀನಿಯಾಕ್ಕೆ ತೆರಳಿದರು. 
ನಿಷೇಧಿಗಳ ಉಪಟಳದಿಂದ ಬೇಸತ್ತು ತಮ್ಮ ಜನ್ಮ ನಾಡನ್ನು ತೊರೆದರು. ಧರ್ಮಕ್ಕಾಗಿ 
ರ ದೇಶಕ್ಕೆ ಹೋಗಿ ನೆಲೆಸಿದರು. ಇದನ್ನೇ 'ಹಿಚ್ರತ್‌'(ವಲಸೆ) ಎನ್ನಲಾಗುತ್ತದೆ. 

ಆದರೆ ಸತ್ಯನಿಷೇಧಿಗಳು ಅವರನ್ನು ಅಲ್ಲಿಯೂ ನೆಮ್ಮದಿಯಿಂದಿರಲು ಬಿಡಲಿಲ್ಲ. 
ಸ್ಲಿಮರ ಹಿಂದೆಯೇ ಅಷರೂ ಅಬಿಸೀನಿಯಾಕ್ಕೆ ಹೋದರು. ದೊರೆ ನಜ್ಞಾಶಿಯ ಬಳಿ 
ಸ್ಲಿಮರ ವಿರುದ್ದ ದೂರು ನೀಡಿದರು. ಹೀಗೆ ಮುಸ್ಲಿಮರನ್ನು ರಾಜ ದರಬಾರಿಗೆ ಕರೆತರಲಾಯಿತು. 
ಅಲೀಯವರ(ರ) ಸೋದರ ಜಲ್‌ಫರ್‌(ರ) ಮುಸ್ಲಿಮರ ಸರದಾರರಾಗಿದ್ದರು. ಅವರು 
ಇ್ವಶಿಯವರ ದರಬಾರಿನಲ್ಲಿ ಬಹಳ ಪ್ರಭಾವ ಪೂರ್ಣವಾದ ಭಾಷಣವನ್ನು ನೀಡಿದರು. 
ರು ಹೀಗೆಂದರು: 


ಸಚ್ಚಾ ದೀನ್‌ 
ಹರ್ರುತ್‌ ಜಲ್‌ಫರ್‌ರ ಭಾಷಣ 

"ಒ ರಾಜಾ! ನಾವು ತಿಳಿಗೇಡಿಗಳಾಗಿದ್ದೆವು. ಅಜ್ಞರಾಗಿದ್ದೆವುು ಮೂರ್ತಿ ೫ 
ಮಾಡುತ್ತಿದ್ದೆವು. ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿದ್ದೆವು. ವ್ಯಭಿಚಾರ ಎಸಗುತ್ತಿದ್ದ 
ಅಶ್ಲೀಲ ಮಾತುಗಳನ್ನಾಡುತ್ತಿದ್ದೆವು. ಮಲಿನವಾಗಿರುತ್ತಿದ್ದೆವು. ಪರಸ್ಪರ ಜಗಳಾಡುತ್ತಿದ್ದ 
ನಮ್ಮಲ್ಲಿ ಶ್ರೀಮಂತರು ಬಡವರನ್ನು ಶೋಷಿಸುತ್ತಿದ್ದರು. ಅತಿಥಿಗಳನ್ನು ಆದರಿಸುತ್ತಿರಲೆ 
ನೆರೆಕರೆಯವರೊಡನೆ ಸದ್ವರ್ತನೆ ತೋರುತ್ತಿರಲಿಲ್ಲ. ಅಣ್ಣ ತಮ್ಮಂದಿರ ನಡುವೆ ೭ 
ನಡೆಯುತ್ತಿತ್ತು. ಬಲಶಾಲಿಗಳು ದುರ್ಬಲರನ್ನು ಸತಾಯಿಸುತ್ತಿದ್ದರು. ಒಟ್ಟಿನಲ್ಲಿ . 
ದುರ್ಜನರಾಗಿ ಬಿಟ್ಟಿದ್ದೆವು. ನಮ್ಮ ಎಲ್ಲ ಕೆಲಸ ಕಾರ್ಯಗಳೂ ಕೆಟ್ಟದಾಗಿದ್ದುವು. ಅಲ್ಲಾಕ 
ನಮ್ಮ ಮೇಲೆ ಕರುಣೆಯುಂಟಾಯಿತು. ಆತನು ನಮ್ಮ ಮಾರ್ಗದರ್ಶನದ ವ್ಯವಸ್ಥೆಯ 
ಮಾಡಿದನು. ನಮಗೆ ಓರ್ವ ಸಂದೇಶವಾಹಕರನ್ನು ಕಳುಹಿಸಿದನು. ನಾವೆಲ್ಲರೂ ಅವರ ಕು 
ಚೆನ್ನಾಗಿ ತಿಳಿದಿದ್ದೆವು. ಅವರು ಸಜ್ಞನರೂ-ಸತ್ಯವಂತರೂ-ಪ್ರಾಮಾಣಿಕರೂ ಆಗಿದ್ದಾರೆ. ಅ: 
ನಮಗೆ ನೇರ ಮಾರ್ಗವನ್ನು ತೋರಿಸಿದರು. ಸತ್ಯ ಧರ್ಮದ ಕರೆ ನೀಡಿದರು. ಅಲ್ಲಾ 
ಮಾರ್ಗ ಯಾವುದೆಂದು ತೋರಿಸಿ ಕೊಟ್ಟರು. ಪರಸ್ಪರ ಪ್ರೀತಿಸಲು ಕಲಿಸಿದರು. ಅವರು ನಃ 
ಮೂರ್ತಿಪೂಜೆಯನ್ನು ತೊರೆಯಲು, ಅಲ್ಲಾಹನ ಆರಾಧನೆ ಮಾಡಲು, ಸತ್ಯ ನುಡಿಯ 
ವಾಗ್ದಾನ ಪೂರೈಸಲು, ಎಲ್ಲ ರೀತಿಯ ಕೆಡುಕು ಮತ್ತು ಪಾಪ ಕೃತ್ಯಗಳಿಂದ ದೂರವಿಃ 
ಬೋಧಿಸಿದರು. ಅನಾಥರ ಸೊತ್ತನ್ನು ಕಬಳಿಸಬೇಡಿ, ಅಕ್ರಮವನ್ನು ತೊರೆಯಿರಿ, ನೆರೆಕರೆಯ£ 
ತೊಂದರೆಯನ್ನು ಕೊಡದಿರಿ, ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ನೀಡಿರಿ, ಮ 
ಸ್ತ್ರೀಯರ ಮೇಲೆ ಅಪವಾದ ಹೊರಿಸಬೇಡಿರಿ ನಮಾರು್‌ ನಿರ್ವಹಿಸಿರಿ ಉಪಃ 
ವ್ರತಾಚರಿಸಿರಿ, ದೇವ ಮಾರ್ಗದಲ್ಲಿ ವ್ಯಯಿಸಿರಿ ಮತ್ತು ಪರಸ್ಪರ ಕೂಡಿ ಬಾಳಿರಿ ಎಃ 
ಅವರು ನಮಗೆ ಉಪದೇಶಿಸಿದರು. ನಾವು ಅವರನ್ನು ಪ್ರವಾದಿಯೆಂದು ತಿಳಿದುಕೊಂಃ 
ಅವರನ್ನು ದೇವನ ಸಂದೇಶವಾಹಕರೆಂದು ಅಂಗೀಕರಿಸಿದೆವು. ಅವರ ಉಪದೇಶಗಳ 
ಅನುಸರಿಸಿದೆವು. ಆಗ ನಮ್ಮ ಜನಾಂಗವು ನಮ್ಮ ಶತ್ರುವಾಗಿ ಮಾರ್ಪಟ್ಟಿತು. ನಮ್ಮ ಮೆ: 
ದೌರ್ಜನ್ಯವೆಸಗಿತು. ಆದ್ದರಿಂದಲೇ ನಾವು ನಮ್ಮ ಜನ್ಮೆ ಭೂಮಿಯನ್ನು ತೊರೆದು ಇ 
ಬಂದಿದ್ದೇವೆ." 

ನಜ್ಞಾಶಿ ದೊರೆಯು ಹ. ಜಆ್‌ಫರ್‌ರ(ರ) ಭಾಷಣವನ್ನಾಲಿಸಿದರು. ಅತ್ಕುತ್ತ 
ಭಾಷಣ! ಅವರು ಗಮನಕೊಟ್ಟು ಕೇಳಿದರು. ಹೆ.ಜಲ್‌ಫರ್‌ರ ಮಾತುಗಳಿಂದ ಪ್ರಭಾವಿತರಾದ 
ಅವರಿಂದ ಪವಿತ್ರ ಕುರ್‌ಆನನ್ನು ಆಲಿಸಿದರು. ಪವಿತ್ರ ಕುರ್‌ಆನ್‌ ಆಲಿಸುತ್ತಾ ಅತ್ತು ಬಿಟ್ಟ 
ತರುವಾಯ ಸತ್ಯ ನಿಷೇಧಿಗಳನ್ನು ಹೊರಕ್ಕಟ್ಟಿದರು. ಮುಸ್ಲಿಮರೊಡನೆ ಸದ್ವರ್ತನೆ ತೋರಿದ 
ಕೆಲವು ದಿನಗಳ ಬಳಿಕ ಸ್ವತಃ ಇಸ್ಲಾಮ್‌ ಸ್ವೀಕರಿಸಿದರು. (ಅಲ್ಲಾಹ್‌ ಅವರನ್ನು ಅನುಗ್ರಹಿಸ 

ಪ್ರವಾದಿವರ್ಯರು(ಸ) ಅಬಿಸೀನಿಯಾಕ್ಕೆ ವಲಸೆ ಹೋಗಿರಲಿಲ್ಲ. ಮಕ್ಕಾದಲ್ಲೇ ಸ್ಥಿರವಾಗಿ 
ಬಿಟ್ಟಿರು. ಅಲ್ಲಿ ಅವರು ಅಪಾರ ದು:ಖವನ್ನು ಸೆಹಿಸಿದರು. ಜನರನ್ನು ಅಲ್ಲಾಹನೆಃ 
ಕರೆಯುತ್ತಿದ್ದರು. ಅವರು ಸಂತೆಗಳಿಗೂ ಮಾರುಕಟ್ಟೆಗಳಿಗೂ ಹಜ್ಜಾನ ವೇಳೆ ವವಿಧೆಡೆಗಳಿ 


ಸಚ್ಚಾ ದೀನ್‌ 
: ಜನರ ಬಳಿಗೂ ಹೋಗಿ ಧರ್ಮದ ಉಪನ್ಯಾಸಗಳನ್ನು ನೀಡಿದರು. ಈ ರೀತಿಯಾಗಿ 
ಣ ಮಕ್ಕಾ ನಗರದ ಹೊರಗೂ ಧರ್ಮವು ವ್ಯಾಪಕವಾಗತೊಡಗಿತು. 


ಪಯಣ‏ ۶83838 چدہ 

ಮಕ್ಕಾದಿಂದ ಸುಮಾರು 50 ಮೈಲು ದೂರದಲ್ಲಿ ತಾಯಿಫ್‌ ಎಂಬ ಪ್ರದೇಶವಿದೆ. 
ಗೆ ಕಾಲದಲ್ಲಿ ಜನರು ಅಲ್ಲಿಗೆ ವಿಹಾರಕ್ಕೆಂದು ಹೋಗುತ್ತಾರೆ. ನಮ್ಮಲ್ಲಿ ಬೆಂಗಳೂರು, 
ರುಗಳಿಗೆ ಹೋಗುತ್ತಾರಲ್ಲ, ಹಾಗೆಯೇ. ಪ್ರವಾದಿವರ್ಯರು(ಸ) ಮಕ್ಕಾದಲ್ಲಿ ಧರ್ಮ 
»ರ ಕಾರ್ಯ ನಡೆಸುತ್ತಾ ಬಹಳ ದಿನಗಳು ಕಳೆದಿದ್ದುವು. ಮಕ್ಕಾದ ಪ್ರತಿಯೊಬ್ಬ 
ಯೂ ಅವರ ಶತ್ರುವಾಗಿ ಮಾರ್ಪಟ್ಟಿದ್ದನು. ಯಾರೂ ಅವರ ಮಾತನ್ನಾಲಿಸಲು 
೨ರಲಿಲ್ಲ, ಆಗ ಪ್ರವಾದಿವರ್ಯರು(ಸು) ತಾಯಿಫ್‌ಗೆ ಹೋಗಿ, ಅಲ್ಲಿನ ಜನರಿಗೆ ಅಲ್ಲಾಹನ 
ಪವನ್ನು ತಿಳಿಸಲು ನಿರ್ಧರಿಸಿದರು. ಬಹುಶಃ ಅಲ್ಲಿನ ಜನರು ಸಂದೇಶವನ್ನು ಆಲಿಸಿ 
ಸ ತಾಳಿದರೆ ಕೆಲವು ಮಂದಿ ಸಂಗಾತಿಗಳು ಸಿಗಬಹುದು ಮತ್ತು ಎಲ್ಲರೂ ಒಟ್ಟು 
ಧರ್ಮ ಪ್ರಚಾರ ಮಾಡಲು ಸಹಾಯಕವಾಗಬಹುದು ಎಂಬುದು ಅವರ ಇಂಗಿತವಾಗಿತ್ತು. 
| ಅವರು ತಾಯಿಫ್‌ಗೆ ಪ್ರಯಾಣಿಸಿದರು. 

ಆದರೆ ತಾಯಿಫ್‌ನ ಜನರು ಬಹಳೆ ಕ್ರೂರಿಯಾಗಿದ್ದರು. ಅವರು ಪ್ರವಾದಿವರ್ಯರ(ಸ) 
ವೊಂದು ಮಾತನ್ನೂ ಆಲಿಸಲಿಲ್ಲ. ಪ್ರವಾದಿಯವರೊಂದಿಗೆ ಅತ್ಯಂತ ಕೆಟ್ಟದಾಗಿ ವರ್ತಿಸಿದರು. 
, ಹೊಡೆದರು, ಬಯ್ದರು. ಸತಾಯಿಸಲು ತಿಳಿಗೇಡಿಗಳಾದ ಪುಂಡ ಪೋಕರಿಗಳನ್ನು ಛೂ 
ನು. ಪ್ರವಾದಿವರ್ಯರ(ಸ) ದೇಹದಿಂದ ರಕ್ತ ಹರಿಯಿತು. ಆದರೆ ಪ್ರವಾದಿ(ಸ) ಆ ಜನರಿಗೆ 
| ಹಾಕಲಿಲ್ಲ. ಬದಲಾಗಿ, "ಓ ಅಲ್ಲಾಹ್‌! ಇವರು ತಿಳಿಗೇಡಿಗಳು. ಇವರಿಗೆ ಸನ್ಮಾರ್ಗವನ್ನು 
ಣಿಸು" ಎಂದು ಪ್ರಾರ್ಥಿಸಿದರು. 

ಪ್ರವಾದಿವರ್ಯರ(ಸ) ಮೇಲೆ ಅಲ್ಲಾಹನ ಶಾಂತಿ, ಸಮೃದ್ಧಿಯಿರಲಿ. 


ಸ್ಲಿಗಳು 

ಪ್ರವಾದಿವರ್ಯರಿಗೆ ಮುಂಚೆ ಈ ಲೋಕದ ಸ್ಥಿತಿಗತಿ ಹೇಗಿತ್ತು? 

ಪ್ರವಾದಿವರ್ಯರ ಬಾಲ್ಕ ಮತ್ತು ಯೌವನದ ಘಟನೆಗಳನ್ನು ತಿಳಿಸಿರಿ. 
ಪ್ರವಾದಿವರ್ಯರು ಶಾಂತಿ ಸ್ಥಾಪನೆಗಾಗಿ ಯಾವ ಪ್ರಯತ್ನವನ್ನು ಮಾಡಿದರು? 
ನಜರುಲ್‌ ಅಸ್ವದ್‌ನ ಬಗೆಗಾದ ಜಗಳವನ್ನು ಪ್ರವಾದಿಯವರು ಹೇಗೆ ಬಗೆಹರಿಸಿದರು? 
ಮೊತ್ತ ಮೊದಲು ಯಾರೆಲ್ಲ ವಿಶ್ವಾಸ ತಾಳಿದರು? 


ಣಾ RN KN 


ಪಾವನ ಮಾತೆಯ 


ಪ್ರವಾದಿವರ್ಯರಿಗೆ(ಸ) ಅನೇಕ ಪತ್ನಿಯರಿದ್ದರು. ಅವರೆಲ್ಲರೂ ಒಳ್ಳೆಯವರೂ 
ಸಂಧರೂ ಆಗಿದ್ದರು. ಅವರನ್ನು ನಾವು 'ಉಮ್ಮಹಾತುಲ್‌ ಮುಲ್‌ಮಿನೀನ್‌'(ಸತ್ಕವಿಶ್ವಾ. 
ಮಾತೆಯರು) ಎಂದು ಹೇಳುತ್ತೇವೆ. ಪ್ರವಾದಿವರ್ಯರು(ಸ) ಮುಸ್ಲಿಮರ ಪಾಲಿಗೆ ಆಧಾ 
: ತಂದೆಯಾಗಿದ್ದಾರೆ. ಅವರು ನಮಗೆ ನೇರ ಮಾರ್ಗವನ್ನು ತೋರಿಸಿದರು. ದೇವಾದೇಶ; 
ಬಾಳಲು ಕಲಿಸಿದರು. ಆದ್ದರಿಂದಲೇ ಅಲ್ಲಾಹನು ಅವರ ಪತ್ನಿಯರನ್ನು ಮುಸ್ಲಿ 
ಮಾತೆಯರೆಂದು ಹೇಳಿರುವನು. ; 
ಮುಸ್ಲಿಮರಾದ ನಾವೆಲ್ಲರೂ ಅವರನ್ನು ಬಹಳವಾಗಿ ಗೌರವಿಸುತ್ತೇವೆ. ನಮ್ಮ ; 
ತಾಯಂದಿರಿಗೆ ನೀಡುವ ಗೌರವಾದರಗಳಿಗಿಂತಲೂ ಹೆಚ್ಚು ಗೌರವವನ್ನು ನಾವು ಆಃ 
ನೀಡುತ್ತೇವೆ. ಆ ಪಾವನ ಮಾತೆಯರು ಧರ್ಮದ ಸೇವೆ ಮಾಡಿರುವರು. ಧವ 
ಪ್ರಸಾರಕ್ಕಾಗಿ ಬಹಳ ಶ್ರಮ ವಹಿಸಿರುವರು. ಪ್ರತಿಯೊಂದು ಅವಸ್ಥೆಯ 
ಪ್ರವಾದಿವರ್ಯರಿಗೆ(ಸ) ಸಹಕರಿಸಿದರು. ಅವರ ಜೀವನವು ಜಗತ್ತಿನಾದ್ಯಂತದ ಸ್ತ್ರೀ 
ಪಾಲಿಗೆ ಅತ್ಯುತ್ತಮ ಮಾದರಿಯಾಗಿದೆ. ಪ್ರವಾದಿ ಪತ್ನಿಯರ ಪೈಕಿ ಹೆ.ಖದೀಜ(ರ) ಎ 
ಹೆ.ಆಯಿಶಾ(ರ) ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. 


ಹ.ಖದೀಜಾ(ರ) 

ಹ.ಖದೀಜಾ(ರ) ಪ್ರವಾದಿವರ್ಯರ(ಸ) ಹಿರಿಯ ಪತ್ಲಿಯಾಗಿದ್ದರು. ಅವರು ೭ 
ಸಚ್ಟಾರಿತ್ರ್ಯವಂತರಾಗಿದ್ದರು. ಅವರ ತಂದೆಯ ಹೆಸರು ಖುವೈಲಿದ್‌ ಮತ್ತು ತಾಯಿಯ ಹೆ 
ಫಾತಿಮಾ ಬಿಂತಿ ರರಾಯಿದಃ ಎಂದಾಗಿತ್ತು. ವಿದೀಜಾರು ಪ್ರವಾದಿವರ್ಯರನ್ನು ವರಿಸಿ 
ಅವರ ಪ್ರಾಯ ನಲ್ವತ್ತು ವರ್ಷಗಳಾಗಿದ್ದುವು. ಅವರು ಪ್ರವಾದಿವರ್ಯರನ್ನು د‎ 
ಪ್ರೀತಿಸುತ್ತಿದ್ದರು. ಅವರು ಅತಿ ದೊಡ್ಡ ಶ್ರೀಮಂತ ಮಹಿಳೆಯಾಗಿದ್ದರು. ಅವರು ತವೆ: 
ಸೊತ್ತುವಿತ್ತಗಳನ್ನು ಇಸ್ಲಾಮಿನ ಮಾರ್ಗದಲ್ಲಿ ವ್ಯಯಿಸಿದರು. ಪ್ರವಾದಿವರ್ಯರ(ಸು) 
ಮಾಡಿದರು. ಸತ್ಯ ನಿಷೇಧಿಗಳು ಪ್ರವಾದಿವರ್ಯರ ಮಾತನ್ನು ನಿರಾಕರಿಸಿದಾಗ 
ಅವರನ್ನು ಪೀಡಿಸಿದಾಗಲೆಲ್ಲಾ ಖದೀಜಾರು(ರ) ಅವರಿಗೆ ಸಾಂತ್ವನ ನೀಡುತ್ತಿದ್ದರು 
ಎಲ್ಲ ರೀತಿಯಿಂದಲೂ ಸಹಾಯ ಮಾಡುತ್ತಿದ್ದರು. 

ಪ್ರವಾದಿವರ್ಯರಿಗೂ ಖದೀಜಾರ ಮೇಲೆ ತುಂಬಾ ಪ್ರೀತಿಯಿತ್ತು. ಅವರು ಜೀವಿಸಿರುಃ 
ಕಾಲ ಪ್ರವಾದಿವರ್ಯರು ಇನ್ನೊಂದು ವಿವಾಹವಾಗಿರಲಿಲ್ಲ. ಖದೀಜಾರ ಮರಣದ > 
ಪ್ರವಾದಿವರ್ಯರು ಅವರನ್ನು ಆಗಾಗ ಸ್ಮರಿಸುತ್ತಿದ್ದರು. ಮನೆಯಲ್ಲಿ ಏನಾದರೂ ವಿ: 


۶۱ ۶۱ 


2 . ಸಚ್ಚಾ ದೀನ್‌ 
ರ ಸಿದ್ದವಾದರೆ ಅದನ್ನು ಖದೀಜಾರ ಸ್ನೇಹಿತೆಯರಿಗೂ ಉಡುಗೊರೆಯಾಗಿ 
ಹಿಸುತ್ತಿದ್ದರು. ಪ್ರವಾದಿವರ್ಯರು(ಸ) ಖದೀಜಾರ ಬಗ್ಗೆ ಹೀಗೆನ್ನುತ್ತಿದ್ದರು: "ಜನರು ನನ್ನ 
ತನ್ನು ನಂಬದಿದ್ದ ಕಾಲದಲ್ಲಿ ಖದೀಜಾ ನಂಬಿದರು. ಜನರೆಲ್ಲ ಸತ್ಯ ನಿಷೇಧಿಗಳಾಗಿದ್ದಾಗ 
ಜಾ ನನ್ನ ಮೇಲೆ ವಿಶ್ವಾಸ ತಾಳಿದರು." 
ಖದೀಜಾ(ರ) ತಮ್ಮ 65ನೇ ವರ್ಷ ಪ್ರಾಯದಲ್ಲಿ ನಿಧನರಾದರು. (ಇನ್ನಾ ಲಿಲ್ಲಾಹಿ ವ 
| ಇಲೈಹಿ ರಾಜಿಊನ್‌) ಅವರ ನಿಧನದಿಂದ ಪ್ರವಾದಿವರ್ಯರಿಗೆ(ಸ) ಅತೀವ ದುಃಖ 
ಟಾಯಿತು. ಆ ದಿನಗಳಲ್ಲಿ ಅವರು(ಸ) ಬಹಳ ವ್ಠಾಕುಲ ಚಿತ್ತರಾಗಿರುತ್ತಿದ್ದರು. 
ದಿವರ್ಯರು(ಸ) ಆ ವರ್ಷವನ್ನು 'ಆಮುಲ್‌ ಹುರ್ದುೌ' ಎಂದಿದ್ದರು. 'ಆಮುಲ್‌ 
۳ا‎ ಎಂದರೆ ದುಃಖದ ವರ್ಷವೆಂದರ್ಥ. 
ಖದೀಜಾರ(ರ) ಇನ್ನೊಂದು ಹೆಸರು ತಾಹಿರಾ ಎಂದಾಗಿತ್ತು. ವಾಸ್ತವದಲ್ಲಿ ತಮ್ಮ 
ನಿನಂತೆಯೇ ಅವರು ಬಹಳ ನಿರ್ಮಲ ಸ್ರ್ರೀಯಾಗಿದ್ದರು. ಧರ್ಮ ಪ್ರಚಾರ ಕಾರ್ಯದಲ್ಲಿ 
ರು ಅಪಾರ ದುಃಖ ಸಹಿಸಿದರು. 
ಒಮ್ಮೆ ಸತ್ಯ ನಿಷೇಧಿಗಳು ಪ್ರವಾದಿವರ್ಯರ ಮೇಲೆ ಬಹಿಷ್ಕಾರ ಹಾಕಿ ಅಬೂ 
'ಬ್‌ ಕಣಿವೆಯಲ್ಲಿರುವಂತೆ ಮಾಡಿದರು. ಅಲ್ಲಿ ಅವರೊಡನೆ ಖದೀಜಾ ಕೂಡಾ ಇದ್ದರು 
ہیا‎ ಎಲ್ಲ ರೀತಿಯ ದುಃಖವನ್ನೂ ಅವರು ಸಹಿಸಿದರು. ಜನರು ಆ ಕಣಿವೆಯಲ್ಲಿ ಹಸಿವೆ- 
30 ಸಂಕಷ್ಟಗಳನ್ನು ಸಹಿಸಿದರು. ಆದರೂ ಧರ್ಮದಲ್ಲಿ ಅಚಲರಾಗಿ ನಿಂತರು. 
ಪ್ರವಾದಿವರ್ಯರು ಹೀಗೆಂದಿರುವರು: "ಜಗತ್ತಿನೆಲ್ಲಾ ಸ್ತ್ರೀಯರ ಪೈಕಿ ಅತ್ಯುತ್ತಮರೆಂದರೆ 
ಖಿರ್ಯಮ್‌(ಅ) ಮತ್ತು ಬೀಬಿ ಖದೀಜಾ(ರ) ಆಗಿದ್ದಾರೆ." (ಅಲ್ಲಾಹನು ಅವರಿಂದ 
»ಷ್ಟನಾಗಲಿ) وت‎ 


ಹ. ಆಯಿಶಾ(ರ) 

ಹ.ಆಯಿಶಾರು(ರ) ಪ್ರವಾದಿವರ್ಯರಿಗೆ(ಸ) ಅತಿ ಹೆಚ್ಚು ಪ್ರೀತಿ ಪಾತ್ರರಾದ 
ಯಾಗಿದ್ದರು. ಅವರ ಗುಣ ಸ್ವಭಾವವೇ ಹಾಗಿತ್ತು. ಅವರು ಅಪಾರ ಧರ್ಮ ಜ್ಞಾನವನ್ನು 
ದ್ದರು. ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ಜಾಣೆಯಾಗಿದ್ದರು. ದೊಡ್ಡ ದೊಡ್ಡ 
'ಬಿಗಳೂ ಕೂಡ ಅವರಿಂದ ಧರ್ಮದ ವಿಷಯಗಳನ್ನು ಕೇಳಿ ತಿಳಿದು ಕೊಳ್ಳುತ್ತಿದ್ದರು. 

ಪ್ರವಾದಿವರ್ಯರ(ಸ) ಆಪ್ತ ಸಂಗಾತಿಯಾಗಿದ್ದ ಹೆ.ಅಬೂಬಕರ್‌ ಸಿದ್ದೀಕರು(ರ) 
»ಶಾರ ತಂಡದೆಯಾಗಿದ್ದರು. ಅವರ ತಾಯಿಯ ಹೆಸರು ರುನಬ್‌ ಎಂದಾಗಿತ್ತು. ಉಮ್ಮು 
ಸಾನ್‌ ಎಂಬುದು ಅವರ ತಾಯಿಯ ರೂಢನಾಮವಾಗಿತ್ತು. ಹೆ.ಆಯಿಶಾರು(ರ) 6ದರ್ಷ 
ಯುದವರಾಗಿದ್ದಾಗ ಅವರ ತಂದೆಯವರು ಅವರ ವಿವಾಹವನ್ನು ಪ್ರವಾದಿವರ್ಯರೊಡನೆ 
ಸಿಸಿದರು. ಬಳಿಕ 9ವರ್ಷ ವಾದಾಗ ಅವರು ಪತಿ ಮನೆಗೆ ತೆರಳಿದರು. ಆಯಿಶಾ(ರ) 
ಧಿಕವಾಗಿ ಪ್ರವಾದಿವರ್ಯರ ಸೇವೆ ಮಾಡಿರುವರು. ಅವರ ಕೊಠಡಿಯಲ್ಲಿಯೇ 
ದಿವರ್ಯರನ್ನು ದಫನ ಮಾಡಲಾಗಿದೆ. 


ಸಚ್ಚಾ ದೀನ್‌ 

ಧರ್ಮ ಜ್ಞಾನದಲ್ಲಿ ಹ.ಆಯಿಶಾರು(ರ) ಇತರೆಲ್ಲ ಸ್ತ್ರೀಯರಿಗಿಂತಲೂ ಮುಂದಿದ್ದ 
ಅಷ್ಟೇ ಅಲ್ಲ, ಕೆಲವೇ ಮಂದಿ ಪುರುಷರನ್ನು ಬಿಟ್ಟರೆ ಅವರು ಪುರುಷರಿಗಿಂತಲೂ ಕ 
ಧರ್ಮ ಜ್ಞಾನವನ್ನು ಹೊಂದಿದ್ದರು. ಅವರು ಪ್ರವಾದಿವರ್ಯರಿಂದ(ಸು 2210 02+7٤ 
ವರದಿ ಮಾಡಿದ್ದಾರೆ. ಅವು ಸುಪ್ರಸಿದ್ದ ಹದೀಸ್‌ ಗ್ರಂಥಗಳಾದ "ಬುಖಾರಿ' ಮತ್ತು 'ಮುಸ್ಲಿ 
ಗಳಲ್ಲಿವೆ. 

ಪವಿತ್ರ ಕುರ್‌ಆನಿನ ಹಲವು ವಚನಗಳು ಆಯಿಶಾರ(ರ) ಪ್ರಶಂಸೆಯಲ್ಲಿಯೇ ಅವತಿ: 
ಗೊಂಡಿವೆ. ಅವರ لمح‎ ಮತ್ತು ಪಾವಿತ್ರ್ಯದ ಬಗ್ಗೆ ಸ್ವತಃ ಅಲ್ಲಾಹನೇ ಸ 
ನುಡಿದಿದ್ದಾನೆ. ಪ್ರವಾದಿವರ್ಯರೂ(ಸ) ಹ. ಆಯಿಶಾರನ್ನು ಬಹಳವಾಗಿ ಹೊಗಳುತ್ತಿದ್ದ 

ಹ.ಆಯಿಶಾರು(ರ) ವೀರ ವನಿತೆಯೂ ದಾನ ಶೂರ ಮಹಿಳೆಯೂ ಆಗಿದ್ದರು. ಬ 
ಬಗ್ಗೆ ಅವರಿಗೆ ಅಪಾರ ಅನುಕಂಪವಿತ್ತು. ಅವರೆಂದೂ ಯಾರಿಂದಲೂ ಸಹ 
ಯಾಚಿಸುತ್ತಿರಲಿಲ್ಲ. ತಮ್ಮ ಕೆಲಸವನ್ನು ಸ್ವತಃ ತಾವೇ ಮಾಡಿಕೊಳ್ಳುತ್ತಿದ್ದರು. ಎಂದೂ ಇ 
ಹೊಗಳಿಕೆಯನ್ನು ಇಷ್ಟ ಪಟ್ಟಿರಲಿಲ್ಲ. ಯಾರ ಬಗ್ಗೆಯೂ ಬೆನ್ನ ಹಿಂದೆ ದೂರುತ್ತಿರಳೆ 
ಇದೇ ಕಾರಣದಿಂದಾಗಿ ಪ್ರವಾದಿವರ್ಯರಿಗೆ(ಸ) ಆಯಿಶಾರ(ರ) ಮೇಲೆ ಅಪಾರ ಮ 
ಪ್ರೀತಿಯಿತ್ತು. 

ಆಯಿಶಾ(ರ) ಪ್ರವಾದಿವರ್ಯರ(ಸ) ಕಾಲಾ ನಂತರ 48 ವರ್ಷಗಳ ವರೆಗೆ ಜೀವಿಸಿದ 
ಅವರು ತಮ್ಮ ಜೀವಮಾನವಿಡೀ ಧರ್ಮದ ಸೇವೆ ಮತ್ತು ಪ್ರಚಾರದಲ್ಲಿ ವ್ಯಯಿಸಿರ 
ದೊಡ್ಡ ದೊಡ್ಡ ಸಹಾಬಿಗಳೂ ಅವರಿಂದ ಧರ್ಮದ ಜ್ಞಾನವನ್ನು ಗಳಿಸಿದ್ದಾರೆ. ಆಯಿಶ 
ತಮ್ಮ 63ನೇ ವರ್ಷ ಪ್ರಾಯದಲ್ಲಿ ನಿಧನರಾದರು. (ಇನ್ನಾ ಲಿಲ್ಲಾಹಿ ವಇನ್ನಾ ಇ 
ರಾಜಿಊನ್‌) 
ಪ್ರಶ್ನೆಗಳು 
1. ಹ.ಖದೀಜಾರ(ರ) ಜೀವನ ವೃತ್ತಾಂತವನ್ನು ಸಂಕ್ಸಿಪ್ತವಾಗಿ ತಿಳಿಸಿ. 
2. ಹ.ಆಯಿಶಾರ(ರ) ಕುರಿತು ಬರೆಯಿರಿ. 
3. ಹ.ಆಯಿಶಾರ(ರ) ಮೇಲೆ ಪ್ರವಾದಿವರ್ಯರಿಗೆ(ಸ) ಹೆಚ್ಚು ಪ್ರೀತಿಯಿರಲು ಕಾರಣವೇ 
4. ಪ್ರವಾದಿವರ್ಯರ(ಸ) ಕಾಲಾನಂತರ ಆಯಿಶಾ(ರ) ಎಷ್ಟು ವರ್ಷ ಕಾಲ ಜೀವಿಸಿದ್ದ 
5. ಹ.ಖದೀಜಾ(ರ) ಪ್ರವಾದಿವರ್ಯರಿಗೆ(ಸ) ಯಾವ ರೀತಿ ಸಹಕರಿಸಿದರು?" 


ಪ್ರವಾದಿ ಪುತ್ರಿ ಹರ್ರುತ್‌ ಫಾತಿಮಾ(ರ) 


ಪ್ರವಾದಿವರ್ಯರಿಗೆ(ಸ) ಎಂಟು ಮಂದಿ ಮಕ್ಕಳಿದ್ದರು. ನಾಲ್ವರು ಪುತ್ರರು ಮತ್ತು 
ರು ಪುತ್ರಿಯರು. ಅವರಲ್ಲಿ ಹ.ಫಾತಿಮಾ(ರ) ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. ಜಗತ್ತಿನೆಲ್ಲ 
مد‎ ಹ.ಫಾತಿಮಾರ(ರ) ಜೀವನವು ಅತ್ಯುತ್ತಮ ಮಾದರಿಯಾಗಿದೆ. 
ಫಾತಿಮಾ(ರ) ಪ್ರವಾದಿವರ್ಯರ(ಸ) ಅತ್ಯಂತ ನೆಚ್ಚಿನ ಪುತ್ರಿಯಾಗಿದ್ದರು. ಅವರ ತಾಯಿ 
رم د‎ ಫಾತಿಮಾ(ರ) ಸಚ್ಚಾರಿತ್ರ್ಯವಂತರೂ ದೇವ ಭಕ್ಕೆಯೂ ಆಗಿದ್ದರು. ಹಗಲೂ ರಾತ್ರಿ 
»ರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಸಾಮಾನ್ಯ ಜೀವನ ಸಾಗಿಸುತ್ತಿದ್ದರು. ಮನೆಯ 
ಕೆಲಸಗಳನ್ನೂ ಸ್ವತಃ ಮಾಡುತ್ತಿದ್ದರು. ಎಲ್ಲ ಸ್ಥಿ ತಿಗಳಲ್ಲೂ ಸಂತೃಪ್ಪರಾಗಿರುತ್ತಿದ್ದರು. 
ಫಾತಿಮಾರ(ರ) ವಿವಾಹವು ಪ್ರವಾದಿವರ್ಯರ(ಸ) ದೊಡ್ಡಪ್ಪ ಅಬೂ ತಾಲಿಬರ ಪುತ್ರ 
ಲೀಯವರೊಡನೆ(ರ) ಆಯಿತು. ಅವರಿಗೆ ಹಲವು ಮಕ್ಕಳು ಜನಿಸಿದರು. ಅವರಲ್ಲಿ 
ಇಮ್‌ ಹಸನ್‌(ರ) ಮತ್ತು ಇಮಾಮ್‌ ಹುಸೈನ್‌(ರ) ಹೆಚ್ಚು ಪ್ರಮುಖರು. 
ಪ್ರವಾದಿವರ್ಯರಿಗೆ(ಸ) ಪುತ್ರಿ ಫಾತಿಮಾರ(ರ) ಮೇಲೆ ಅಪಾರ ಮವಮತೆಯಿತ್ತು. ಅಷ್ಟು 
ಮ ಸ್ತೀಯಾಗಿದ್ದರವರು. "ಫಾತಿಮಾ(ರ) ಸ್ವರ್ಗದ ಸ್ತ್ರೀಯರ ನಾಯಕಿ” ಎಂದು 
ಇದಿವರ್ಯರು(ಸ) ಹೇಳಿದ್ದಾರೆ. ಪ್ರವಾದಿವರ್ಯರು(ಸ) ಯಾತ್ರೆಯಿಂದ ಮರಳಿದಾಗಲೆಲ್ಲಾ 
جم‎ ತೆರಳಿ ಎರಡು ರಕಅತ್‌ ನಫಿಲ್‌ ನಮಾರು್‌ ನಿರ್ವಹಿಸುತ್ತಿ: ದ್ದರು. ಬಳಿಕ ಮೊತ್ತ 
ನಲು ಪುತ್ರಿ ಫಾತಿಮಾರ(ರ) ಮನೆಗೆ ಹೋಗುತ್ತಿದ್ದರು. ಒಮ್ಮೆ ಓರ್ವ ಸಹಾಬಿ 
ಂಶಾರಲ್ಲಿ ಕೇಳಿದರು, “ಪ್ರವಾದಿವರ್ಯರಿಗೆ(ಸ) ಅತಿ ಹೆಚ್ಚು ಪ್ರಿಯರು ಯಾರಾಗಿದ್ದರು?" 
ಏಪಾ(ರ) ಉತ್ತರವಾಗಿ "ಫಾತಿಮಾ" ಎಂದಿದ್ದರು. 
ಫಾತಿಮಾರಲ್ಲಿ(ರ) ಅನೇಕ ಸದ್ದುಣಗಳಿದ್ದುವು. ಲಜ್ಜಾ ಗುಣವಂತೂ ಅವರ ಕಣ ಕಣದಲ್ಲೂ 
ಬಿದಂತಿತ್ತು. ಒಮ್ಮೆ ಹ. ಅಲೀಯವರ(ರ) ಮಾತಿನಂತೆ, ಮನೆಯ ಕೆಲಸಕ್ಕಾಗಿ ಓರ್ವ ಸೇವಕಿ 
30ದು ಕೇಳಲು ಫಾತಿಮಾರು(ರ) ಪ್ರವಾದಿವರ್ಯರ ಬಳಿಗೆ ಹೋದರು. ಆದರೆ ಅಲ್ಲಿ ಕೆಲವು 
ದಿ ಕುಳಿತಿರುವುದನ್ನು ಕಂಡು ನಾಚಿಕೆಯಿಂಬಾಗಿ ಏನನ್ನೂ ಹೇಳದೆ ಮರಳಿದರು. ಆದರೆ 
೨ಲೀಯವರು(ರ) ಒತ್ತಾಯಿಸಿದಾಗ ಮತ್ತೊಮ್ಮೆ 'ಪ್ರವಾದಿವರ್ಯರ(ಸು) ಬಳಿಗೆ ಬಂದರು. 
3ರ ಆಗಲೂ ನಾಚಿಕೆ ಪಟ್ಟು ಏನನ್ನೂ ಹೇಳದೆ ಮರಳಿದರು. 
ಮರುದಿನ ಸ್ವತಃ ಪ್ರವಾದಿವರ್ಯರೇ(ಸ) ಫಾತಿಮಾರ(ರ) ಮನೆಗೆ ತೆರಳಿದರು. "ಫಾತಿಮಾ! 
ಕು ಯಾಕಾಗಿ ಬಂದಿದ್ದೆ ಮಗಳೇ?" ಎಂದು ಕೇಳಿದರು. ಆದರೆ ಫಾತಿಮಾ(ರ) ಏನೊಂದು 
»ತಾಡಲಿಲ್ದ. ಆಗ ಸ್ವತಃ ಅಲೀಯವರೇ(ರ) ಹೇಳಿದರು, "ಅಲ್ಲಾಹನ ಸಂದೇಶವಾಹಕರೇ! 


ಸಚ್ಚಾ ದೀನ್‌ ۰ 
دب‎ ಬೀಸಿ-ಬೀಸಿ ಫಾತಿಮಾಳ ಕೈಯಲ್ಲಿ جےہ‎ ಬಿದ್ದಿದೆ. ನೀರಿನ ಮಡಿಕೆಯನ್ನು ಹೆ 
ಹೊತ್ತು ಕುತ್ತಿಗೆಯಲ್ಲಿ ಕಲೆ ಉಂಟಾಗಿದೆ. ನಿಮ್ಮ: ಬಳಿಗೆ ಕೆಲವು ಮಂದಿ ದಾಸ ದಾಸಿ 
ಬಂದಿದ್ದಾರೆಂದು ನನಗೆ ತಿಳಿಯಿತು. ನಿಮ್ಮಲ್ಲಿ ಕೇಳಿದರೆ ಯಾರಾದರೊಬ್ಬ ದಾಸೀ 
ಕಳುಹಿಸುವಿರೆಂಬ ಉದ್ದೇಶದಿಂದ ನಾನೇ ಫಾತಿಮಾಳನ್ನು ಹೇಳಿ ಕಳುಹಿಸಿದ್ದೆ.” 

ಪ್ರವಾದಿವರ್ಯರ(ಸ) ಕಣ್ಣು ತುಂಬಿ ಬಂತು. ಅವರೆಂದರು: "ಮಗಳೇ! ಸಹನೆ ج‎ 
ಅಲ್ಲಾಹನ ಭಯವಿರಿಸು. ಅಲ್ಲಾಹನ ಆದೇಶಗಳನ್ನು ಪಾಲಿಸುತ್ತಿರು ಮತ್ತು ರಾತ್ರಿ ಮಲ 
33ಸಲ 'ಸುಬ್ದಾನಲ್ಲಾಹ್‌', 33ಸಲ ಅಲ್‌ ಹಮ್ಮುಲಿಲ್ಲಾಹ್‌' ಹಾಗೂ 34ಸಲ 'ಅಲ್ಲಾಹು€ 
ಎಂದು ಪಠಿಸುತ್ತಿರು. ಮಗಳೇ! ಇದು ನಿನಗೆ ಸೇವಕಿಗಿಂತಲೂ ಹೆಚ್ಚು ಉತ್ತಮವಾಗಬಲ್ಗು 

ಫಾತಿಮಾ(ರ) ಹೇಳಿದರು, "ಅಪ್ಪಾ! ನಾನು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹ 
ಸಂತುಷ್ಠಳಾಗಿದ್ದೇನೆ.” ತರುವಾಯ ಇದೇ ತಸ್ಟೀಹ್‌ಗಳು 'ತಸ್ಟೀಹೆ ಫಾತಿಮಾ' 
ಪ್ರಖ್ಯಾತವಾಯಿತು. 

ಲಜ್ಞೆಯೆನ್ನುವುದು ಹುಡುಗಿಯರ ಅತ್ಮಮೂಲ್ಯ ಆಭರಣವಾಗಿದೆ. ಫಾತಿಮಾರಂತ 
ಎಲ್ಲ ಸಂದರ್ಭಗಳಲ್ಲೂ ತನ್ನ ದೇಹವನ್ನು ಆಡಿಯಿಂದ ಮುಡಿವರೆಗೂ ಮುಚ್ಚಿಡುತ್ತಿ; 
ನೀರನ್ನು ಸ್ವತಃ ಸೇದಿ ತರುತ್ತಿದ್ದರು. ಆಗಲೂ ದೇಹದ ಯಾವ ಭಾಗವೂ ಹೊರಗೆ ಕಾಣಿ: 
ನೋಡಿಕೊಳ್ಳುತ್ತಿದ್ದರು. ಅವರು ಜೀವನದಲ್ಲೆಂದೂ ದೇಹ ಕಾಣುವಂತಹ ತೆಳು ಬಟ್ಟೇ 
ಧರಿಸಿರಲಿಲ್ಲ. ಜೀವನದಲ್ಲಂತೂ ಸಾದ್ಯಂತ ಜಾಗ್ರತೆ ವಹಿಸಿದರು. ಆದರೆ ಕೊನೆಗಾ 
ರೋಗ ಬಾಧಿತರಾದಾಗ, ತನ್ನ ಮರಣದ ಬಳಿಕ ಎಲ್ಲಾದರೂ ತನ್ನ ಮೃತ ದೇಹವು . 
ರಹಿತವಾಗಿ ಬಿಡುವುದೋ ಎಂದು ಚಿಂತಿತರಾದರು. ಏಕೆಂದರೆ ಆ ಕಾಲದಲ್ಲಿ ಸ್ತ್ರೀಯರ ಜನ 
ಪುರುಷರ ಜನಾರುದಂತೆಯೇ ತೆರೆದ ಮುಖದೊಂದಿಗೇ ಹೊರಡುತ್ತಿತ್ತು. 

ಒಮ್ಮೆ ಅಸ್ಮಾರೊಡನೆ(ರ) ಮಾತನಾಡುತ್ತಿದ್ದಾಗ ಈ ವಿಷಯದ ಪ್ರಸ್ತಾಪ ಬಂತು 
ಅಸ್ಮಾ(ರ) ಹೇಳಿದರು: "ಫಾತಿಮಾ! ಅಬಿಸೀನಿಯಾದಲ್ಲಿ ಸ್ತ್ರೀಯರ ಜನಾರುದ ಮೇಲೆ 
ಕಟ್ಟಿ ಪರ್ದಾ ಮಾಡಲಾಗುತ್ತದೆ." ಹೀಗೆನ್ನುತ್ತಾ ಅವರು ಖರ್ಜೂರದ ಸೋಗೇ 
ಅಡ್ಡವಿಟ್ಟು ಪರ್ದಾ ಇಳಿಸಿ ತೋರಿಸಿದರು. ಫಾತಿಮಾರಿಗೆ(ರು ಈ ವಿಧಾನ ತುಂಬಾ ಇಷ್ಟವಾಂ 
ಆ ಪ್ರಕಾರ, ಫಾತಿಮಾರ(ರ) ಜನಾರುದಲ್ಲಿ ಆದೇ ರೀತಿಯಲ್ಲಿ ಪರ್ದಾ ಮಾಡಲಾಂ 
ಅಂದಿನಿಂದ ಸ್ತ್ರೀಯರ ಜನಾರುದಲ್ಲಿ ಪರ್ದಾ ಮಾಡುವ ಪದ್ಧತಿ ಜಾರಿಗೆ ಬಂತು. 

ಫಾತಿಮಾರಿಗೆ(ರ) ತಮ್ಮ ತಂದೆಯ ಮೇಲೆ ಅಪಾರ ಪ್ರೀತಿಯಿತ್ತು. ಪ್ರವಾದಿವರ್ಯ:ಃ 
ಹೇಳುವ ಪ್ರತಿಯೊಂದು ಕಾರ್ಯವನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದರು. ಪ್ರತಿಯ 
ಕೆಲಸದಲ್ಲೂ ತಂದೆಯ ಸಂತುಷ್ಪಿಯ ಬಗ್ಗೆ ಗಮನ ಕೊಡುತ್ತಿದ್ದರು. ಪ್ರವಾದಿವರ್ಯ 
ಕ್ರೋಧಗೊಳ್ಳುವಂತಹ ಕೆಲಸವನ್ನೆಂದೂ ಮಾಡಲಿಲ್ಲ. 

ಒಮ್ಮೆ ಪ್ರವಾದಿವರ್ಯರು(ಸ) ಯಾತ್ರೆಯಿಂದ ಮರಳಿದಾಗ ಫಾತಿಮಾರು(ರ) ಸಂತೆ 
ಭರಿತರಾಗಿ ಮನೆಯನ್ನು ಅಲಂಕರಿಸಿದರು. ಬಾಗಿಲಿಗೆ ಬಣ್ಣದ ಪರದೆಯನ್ನು ತೂಗು ಹಾಕಿ 
ತನ್ನೀರ್ವರು ಪುತ್ರರಾದ ಇಮಾಮ್‌ ಹೆಸನ್‌(ರ) ಮತ್ತು ಇಮಾಮ್‌ ಹುಸ್ಸೆನರಿಗೆ(ರು) ಬೆ: 


ಸಜ್ಜಾ ದೀನ್‌ 

ವನ್ನು ತೊಡಿಸಿದರು. ಪ್ರವಾದಿವರ್ಯರು(ಸ) ಎಂದಿನ ಅಭ್ಯಾಸದಂತೆ ಮೊತ್ತ ಮೊದಲು 
ಯನ್ನು ಕಾಣಲು ಬಂದರು. ಮನೆ ಬಾಗಿಲಿಗೆ ಬಂದಾಗ ಅಲ್ಲಿನ ಅಲಂಕಾರವನ್ನು ಕಂಡು 
ಯೇ ಮರಳಿದರು. ಫಾತಿಮಾರಿಗ(ರ) ತಂದೆಯು ಕೋಪಗೊಂಡ ಬಗ್ಗೆ ತಿಳಿದಾಗ ಬಹಳ 
ಯಾಯಿತು. ಕಣ್ಣಲ್ಲಿ ಧಾರಾಕಾರ ಕಂಬನಿ ಹರಿಯಿತು. ಬಣ್ಣದ ಪರದೆ ಮತ್ತು ಮಕ್ಕಳ 
'ಲ್ಲಿದ್ದ ಕಂಕಣವನ್ನು ತೆಗೆದು ಬಿಟ್ಟರು. ಅದನ್ನು ತಾನು ದಾನ ಮಾಡಿರುವುದಾಗಿಯೂ, 
ನಿಗೆ ಬೇಕಾದರೂ ಕೊಡಬಹುದೆಂದೂ ಹೇಳಿ ಕಳುಹಿಸಿದರು. ಪ್ರವಾದಿವರ್ಯರು(ಸ) 
ಗಳನ್ನು ಮಾರಿ ಅದರಿಂದ ಬಂದ ಹಣವನ್ನು ಮಸ್ತಿದುನ್ನಬವಿಯ ಅಂಗಳದಲ್ಲಿ ಧಾರ್ಮಿಕ 
ಬ್ಯಾಸ ಪಡೆಯುತ್ತಿದ್ದ ಬಡ ಮುಸ್ಲಿಮರಿಗಾಗಿ ವ್ಯಯಿಸಿದರು. 

ಫಾತಿಮಾರ(ರ) ಧರ್ಮನಿಷ್ಠೆ, ಸರಳತೆ ಮತ್ತು ಲಜ್ಞಾಗುಣದ ಪ್ರಭಾವದಿಂದಾಗಿಯೇ 
3 ಮಡಿಲಲ್ಲಿ ಬೆಳೆದ ಹುಸೈೆನ್‌(ರ) ಓರ್ವ ಮುಜಾಹಿದರಾಗಿ ಮಾರ್ಪಟ್ಟು ಧರ್ಮದ ಮಾನ 
ಡುವ ಸಲುವಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. 

ಪ್ರವಾದಿವರ್ಯರು ತೀವ್ರ ಅನಾರೋಗ್ಯಕ್ಕೀಡಾದಾಗ, ತಮ್ಮ ಪುತ್ರಿ ಫಾತಿಮಾರನ್ನು(ರ) 
ದರು. ಅವರು ಪ್ರವಾದಿವರ್ಯರ(ಸ) ಬಳಿಗೆ ಬಂದಾಗ ಫಾತಿಮಾರ ಕಿವಿಯಲ್ಲಿ ಏನೋ 
ದರು. ಆಗ ಫಾತಿಮಾ(ರ) ಅಳ ತೊಡಗಿದರು. ಪುನಃ ಹತ್ತಿರ ಕರೆದು ಪ್ರವಾದಿವರ್ಯರು(ಸ) 
ನೋ ಹೇಳಿದರು. ಆಗ ಫಾತಿಮಾ ನಕ್ಕು ಬಿಟ್ಟರು. ಹ.ಆಯಿಶಾರು(ರ) ವಿಚಾರಿಸಿದಾಗ 
ಮಾ ಹೇಳಿದರು: "ಮೊದಲು ನಾನು ಈ ರೋಗದಲ್ಲಿಯೇ ನಿಮ್ಮೆಲ್ಲರನ್ನು ಅಗಲಲಿದ್ದೇನೆಂದು 

ಹೇಳಿದರು. ಅದಕ್ಕೆ ಅತ್ತು ಬಿಟ್ಟಾಗ ಫಾತಿಮಾ, ನನ್ನ ಕುಟುಂಬದಲ್ಲಿ ಎಲ್ಲರಿಗಿಂತ 
ಸಲು ನೀನು ಬಂದು ನನ್ನನ್ನು ಸೇರುವಿ ಎಂದರು. ಆಗ ನಾನು ಸಂತೋಷ ಪಟ್ಟೆ.” 

ಫಾತಿಮಾರು(ರ) ಪ್ರವಾದಿವರ್ಯರ(ಸ) ಮರಣಾನಂತರ 6 ತಿಂಗಳ ಕಾಲ ಬದುಕಿದ್ದರು. 
ನಾಯ ಹಿಜರಿ 11 ರಮರುಾನ್‌ 3ರಂದು ಇಹಲೋಕ ತ್ಯಜಿಸಿದರು. 

ನಾವೆಲ್ಲರೂ ಅಲ್ಲಾಹನ ದಾಸರು ಮತ್ತು ಅವನೆಡೆಗೇ ನಮಗೆ ಮರಲೆಲಿಕ್ಕಿದೆ. ಅಲ್ಲಾಹ್‌ 
ನ್ನು ಫಾತಿಮಾರ(ರ) ಮಾದರಿಯಲ್ಲಿ ಜೀವಿಸಲು ಅನುಗ್ರಹಿಸಲಿ. 
ಗಳು 
ಶವಾದಿವರ್ಯರಿಗೆ(ಸ) ಎಷ್ಟು ಮಕ್ಕಳಿದ್ದರು? 
.ಫಾತಿಮಾ(ರ) ಪರದೆ ಮತ್ತು ಕಂಕಣವನ್ನೇಕೆ ತೆಗೆಸಿದರು? 
ಇತಿಮಾರ(ರ) ಕೆಲವು ಸದ್ಗುಣಗಳನ್ನು ತಿಳಿಸಿರಿ. 
ಮಾಮ್‌ ಹಸನ್‌(ರ) ಮತ್ತು ಇಮಾಮ್‌ ಹುಸೈನ್‌ ಯಾರಾಗಿದ್ದರು? 
ನೆಯ ಘಳಿಗೆಯಲ್ಲಿ ಪ್ರವಾದಿವರ್ಯರು(ಸ) ಫಾತಿಮಾರೊಡನೆ ಏನು ಹೇಳಿದರು? 
ಸ್ಫೀಹೆ ಫಾತಿಮಾ'ವೇನು? ತಿಳಿಸಿ. 
ಸ್ರವಾದಿವರ್ಯರಿಗೆ(ಸ) ಅತಿ ಹೆಚ್ಚು ಪ್ರೀತಿ ಯಾರ ಮೇಲಿತ್ತು? 


ಖು ED KR 


ಸ್ವರ್ಗದ ಸುವಾರ್ತೆ ಪಡೆದವಃ 


ಪ್ರವಾದಿವರ್ಯರನ್ನು(ಸ) ಕಣ್ಣಾರೆ ಕಂಡವರು ಅದೆಷ್ಟು ಭಾಗ್ಯಶಾಲಿಗಳು! ಅಃ 
ಪ್ರವಾದಿವರ್ಯರ() ಮೇಲೆ ವಿಶ್ವಾಸ ತಾಳಿದರು. ಜೀವಮಾನವಿಡೀ ಪ್ರವಾದಿವಯ 
ಸಾಂಗತ್ಯದಲ್ಲಿದ್ದರು ಮತ್ತು ಪ್ರವಾದಿವರ್ಯರನ್ನು(ಸ) ಅನುಸರಿಸುತ್ತಲೇ ಈ ಲೋ 
ವಿದಾಯ ಕೋರಿದ ಆ ಸಜ್ಜನರನ್ನು 'ಸಹಾಬಿಗಳು' ಎನ್ನುತ್ತೇವೆ. ಅವರು ಅತ್ಯುತ್ತ 
ವ್ಯಕ್ತಿಗಳಾಗಿದ್ದರು. ಹಗಲೂ ರಾತ್ರಿ ಅಲ್ಲಾಹನ ಆರಾಧನೆ ಮಾಡುತ್ತಿದ್ದರು. ಪ್ರವಾದಿವರ್ಯ 
ಅಪಾರವಾಗಿ ಪ್ರೀತಿಸುತ್ತಿದ್ದರು. ಪ್ರವಾದಿವರ್ಯರನ್ನು(ಸ) ಅನುಸರಿಸುತ್ತಿದ್ದರು. ಅವರಿ? 
ಯಾವ ತ್ಯಾಗಕ್ಕೂ ಸಿದ್ಧರಾಗಿರುತ್ತಿದ್ದರು. ಪ್ರವಾದಿವರ್ಯರ(ಸ) ಆಜ್ಞೋಲ್ಲಂಘನೆಯನ್ನೆಂ: 
ಮಾಡುತ್ತಿರಲಿಲ್ಲ. ನಿತ್ಯವೂ ಅಲ್ಲಾಹನ ಸಂತುಪ್ಟಿಯ ಕೆಲಸವನ್ನೇ ಮಾಡುತ್ತಿದ್ದರು. ಅಲ್ಲಾಃ 
ಯಾರಿಂದ ಸಂತುಷ್ಟನಾಗುತ್ತಾನೋ ಅವರಿಗೆ ಸ್ವರ್ಗವನ್ನು ದಯಪಾಲಿಸುತ್ತಾನೆ. ಯಾ 
ಸ್ವರ್ಗ ಪ್ರವೇಶ ನೀಡಲಾಗುವುದು ಮತ್ತು ಯಾರನ್ನು ನರಕಕ್ಕೆ ಅಟ್ಟಿ ಬಿಡಲಾಗುವುದೆಂಬ 
ಪುನರುತ್ನಾನ ದಿನದಂದು ತಿಳಿದು ಬರುವುದು. 

ಆದರೆ ಪ್ರವಾದಿವರ್ಯರ(ಸ) ಕೆಲವು ಮಂದಿ ಸಂಗಾತಿಗಳಿಗೆ ಈ ಲೋಕದಲ್ಲೇ ಸ್ವಗ 
ಸುವಾರ್ತೆ ಸಿಕ್ಕಿತ್ತು. ಅನೇಕ ಸಹಾಬಿಗಳಿಗಂತೂ ಪ್ರವಾದಿವರ್ಯರು(ಸ) ಹಲವು 271 
ಸಾಂಕೇತಿಕವಾಗಿ ಸ್ವರ್ಗದ ಸುವಾರ್ತೆಯನ್ನು ನೀಡಿರುವರಾದರೂ ಹತ್ತು ಮಂದಿ ಸಹಾಬಿ” 
ಸ್ಪಷ್ಟವಾಗಿ ಒಂದೇ ಬಾರಿಗೆ ಸ್ವರ್ಗದ ಸುವಾರ್ತೆಯನ್ನು ನೀಡಿದ್ದಾರೆ. ಆ ಹತ್ತು ಮಂದಿಯ 
'ಅಶರಯೆ ಮುಬಶ್ಯಿರ" ಅಂದರೆ ಸ್ವರ್ಗದ ಸುವಾರ್ತೆಯನ್ನು ಪಡೆದ ಹತ್ತು ವಃ 
ಮಹನೀಯರು ಎನ್ನುತ್ತೇವೆ. ಅವರಂತೆ ಆಗಲು ಪ್ರಯತ್ನಿಸಲು, ಅವರನ್ನು ಅನುಸರಿ: 
ಮತ್ತು ಸ್ವರ್ಗದ ಅನುಗ್ರಹವನ್ನು ಪಡೆಯಲು ಪ್ರತಿಯೊಬ್ಬ ಮುಸ್ಲಿಮನ ಮನ 
ತುಡಿಯುತ್ತಿರುತ್ತದೆ. | 

ಈ ರೀತಿ ಸ್ವರ್ಗದ ಸುವಾರ್ತೆ ಪಡೆದವರಲ್ಲಿ ನಾಲ್ಕು ಮಂದಿಯಂತೂ ಅತ 
ಪ್ರಸಿದ್ಧರಾದವರು. 
1. ಹೆ.ಅಬೂಬಕರ್‌ ಸಿದ್ದೀಕ್‌(ರ) 2. ಹ.ಉಮರ್‌ ಫಾರೂಕ್‌(ರ) 
3. ಹ.ಉಸ್ಮಾನ್‌ ಗನೀ(ರ) 4. ಹ.ಅಲೀ(ರ) 

- ಈ ನಾಲ್ವರೂ ಪ್ರವಾದಿವರ್ಯರ(ಸ) ಕಾಲಾನಂತರ ಅನುಕ್ರಮವಾಗಿ ಮುಸ್ಲಿ 
ಖಲೀಫ(ನಾಯಕ್ಸರಾದರು. ಅವರನ್ನು 'ಖುಲಘಾಯೆ ರಾಶಿದೀನ್‌' ಎನ್ನುತ್ತೇವೆ. ಅವರ ಆಡಳಿತ 
'ಖಲಾಫತೆ ರಾಶಿದ?(ಅಂದರೆ-ಸನ್ಮಾರ್ಗಗಾಮಿಯಾದ ಖಿಲಾಫತ್‌ ಆಡಳಿತ)ಎಂಬ ಹೆಸರಿ; 
ನೆನಪಿಸುತ್ತೇವೆ. ಇವರ ಹೊರತು ಇನ್ನುಳಿದ 6ಮಂದಿ ಸಹಾಬಿಗಳ ಹೆಸರು ಇಂತಿವೆ- 


ಸಚ್ಚಾ ದೀನ್‌ 
ಹ.ರುುಬೈರ್‌ ಬಿನ್‌ ಅವ್ವಾಮ್‌(ರ) 6. ಹೆ.ತಲ್ಲಾ ಬಿನ್‌ ಅಬ್ದುಲ್ಲಾ(ರ) 
ಹ.ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌(ರ) 8. ಹ.ಸಲದ್‌ ಬಿನ್‌ ಅಬೀವಕ್ಕಾಸ್‌(ರ) 
ಹ.ಅಬೂ ಉಬೈದಾ ಬಿನ್‌ ಜರ್ರಾಹ್‌(ರು 10. ಹ.ಸಈದ್‌ ಬಿನ್‌ ರುದ್‌(ರ) 
ನಾವು ಬಹಳ ಆಸಕ್ತಿಯಿಂದ ಈ ಮಹನೀಯರ ಜೀವನ ಚರಿತ್ರೆಯ ಅಧ್ಯಯನ 
'ಡುತ್ತೇವೆ ಮತ್ತು ಅದನ್ನು ನೆನಪಿನಲ್ಲಿಡುತ್ತೇವೆ. ಆ ಸಜ್ಜನರು ಜೀವನದಾದೈಂತ ಅಲ್ಲಾಹ್‌ 
رج‎ ಅವನ ಸಂದೇಶವಾಹಕರು ಸಂತುಷ್ಟರಾಗುವಂತಹ ಕಾರ್ಯವನ್ನೇ ಮಾಡಿದರು. ಆದ್ದರಿಂದಲೇ 
ಸಾದಿವರ್ಯರು(ಸ) ಅವರಿಗೆ ಸ್ವರ್ಗದ ಸುವಾರ್ತೆಯನ್ನು ಈ ಲೋಕದಲ್ಲಿಯೇ ನೀಡಿದರು. 
'ಖುಲಫಾಯೆ ರಾಶಿದೀನ್‌'ರ ವಿವರಗಳನ್ನು ನಾವು ಈ ಕೃತಿಯ ನಾಲ್ಕನೇ ಭಾಗದಲ್ಲಿ 
ಸೋಣ. ಆದರೂ ಈಗ ಅದರ ಬಗೆಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳಿದುಕೊಳ್ಳೋಣ. 


1. ಹರ್ರುತ್‌ ಅಬೂಬಕರ್‌ ಸಿದ್ದೀಕ್‌(ರ) 

ಇವರ ಹೆಸರು ಅಬ್ದುಲ್ಲಾ ಬಿನ್‌ ಉಸ್ಮಾನ್‌ ಎಂದಾಗಿತ್ತು. ಪುರುಷರ ಪೈಕಿ ಸರ್ವ 
3ಮವಾಗಿ ಪ್ರವಾದಿವರ್ಯರ ಮೇಲೆ ವಿಶ್ವಾಸ ತೆಂದವರಾಗಿದ್ದಾರೆ. ಸತ್ಯವಿಶ್ವಾಸ ಸ್ವೀಕರಿಸುವುದಕ್ಕೆ 
ಚಿನ ಅವರ ಜೀವನವು ಸಂಪೂರ್ಣ ನಿಷ್ಕಳಂಕವಾಗಿತ್ತು. ಅವರು ಎಲ್ಲ ರೀತಿಯ ಪಾಪಗಳಿಂದ 
'ರವಿರುತ್ತಿದ್ದರು. ಅಬೂಬಕರ್‌ ಎಂಬುದು ಅವರ ರೂಢನಾಮವಾಗಿತ್ತು. ಸಿದ್ದೀಕ್‌ ಎಂಬುದು 
ರ ಬಿರುದು. ಸಾಮಾನ್ಮವಾಗಿ ಅವರು ತಮ್ಮ ರೂಢನಾಮ ಮತ್ತು ಬಿರುದಿನ ಮೂಲಕವೇ 
ಯಲ್ಪಡುತ್ತಾರೆ. ಅವರು ಪ್ರವಾದಿವರ್ಯರ(ಸ) ಮಾವ ಕೂಡಾ ಆಗಿದ್ದರು. 

ಪ್ರವಾದಿವರ್ಯರ(ಸ) ನಿಧನದ ಬಳಿಕ ಅಬೂಬಕರ್‌(ರ) ಖಲೀಫರಾದರು. ಎರಡು 
ا‎ ಮತ್ತು ಮೂರೂವರೆ ತಿಂಗಳ ತನಕ ಅವರ ಆಡಳಿತವಿತ್ತು. ಅವರು ಅತ್ಯಂತ 
'ನಶೀಲರೂ, ಧೀರ-ಶೂರರೂ, ಗಾಂಭೀರ್ಯವೆಂತರೂ, ಮಹಾ ದೇವಭಕ್ತರೂ ಆಗಿದ್ದರು. 
)”ور‎ ಹೊರಟ ರಾತ್ರಿ ಅವರು ಪ್ರವಾದಿವರ್ಯರ ಜತೆಯಲ್ಲಿದ್ದರು. ಅವರ 
ಸುತ್ನಗಳಿಂದಾಗಿ ಹಲವಾರು ಮಂದಿ ಸತ್ಕವಿಶ್ವಾಸ ಸ್ವೀಕರಿಸಿ ಮುಸ್ಲಿಮರಾಗಿದ್ದಾರೆ. 
ನಾದ್‌ನ ರಂಗದಲ್ಲಿಯೂ ಮುಂಚೂಣಿಯಲ್ಲಿರುತ್ತಿದ್ದರು. ಹಿಜರಿ 13ರ ಜುಮಾದಿಲ್‌ 
ಸಿಲ್‌ 21ರಂದು ಅವರು ಇಹಲೋಕ ತ್ಮಜಿಸಿ ಶಾಶ್ವತವಾಗಿ ಸ್ವರ್ಗಕ್ಕೆ ಹೊರಟರು. 
ಸ್ಲಾಹನು ಅವರಿಂದ ಸಂತುಷ್ವನಾಗಲಿ. 


2. ಹರ್ರುತ್‌ ಉಮರ್‌ ಘಾರೂಕ್‌(ರ) 

ಇವುರ ಹೆಸರು ಉಮರ್‌ ಬಿನ್‌ ಖತ್ತಾಬ್‌ ಎಂದಾಗಿದೆ. ಹ.ಅಬೂಬಕರ್‌ರ(ರ) ಬಳಿಕ 
ಫರಾದರು. ವೀರರೂ ವಿಮೇಕಶಾಲಿಯೂ ಅತ್ಕುತ್ತಮ ಪ್ರಜಾ ಪರಿಪಾಲಕರೂ ಆಗಿದ್ದರು. 
, ಮತ್ತು ನ್ಯಾಯದ ಸ್ಥಾಪನೆಗಾಗಿ ಸದಾ ಸನ್ನದ್ದರಾಗಿರುತ್ತಿದ್ದರು. ಇದೇ ಕಾರಣದಿಂದಾಗಿ, 
ನಾದಿವರ್ಯರು(ಸ), ಉಮರ್‌ರಿಗೆ 'ಫಾರೂಕ್‌'(ಅಂದರೆ ಸತ್ಯಾಸತ್ಮ ವಿವೇಚಕ) ಎಂಬ 
ಏದು ನೀಡಿದ್ದರು. ಅರೇಬಿಯದಾದ್ಧಂತ ಉಮರ್‌ರ(ರ) ಪರಾಕ್ರಮ ಮತ್ತು ಶಕ್ತಿ- 
ಸುರ್ಥ್ಯದ ಬಗ್ಗೆ ವ್ಯಾಪಕ ಚರ್ಚೆಯಾಗುತ್ತಿತ್ತು. ಜನರು ಇವರ ಹೆಸರು ಕೇಳುತ್ತಲೇ 
ಸುತ್ತಿದ್ದರು. 


ಸಚ್ಚಾ ದೀನ್‌ ۱ 
ಇವರು ಪ್ರವಾದಿವರ್ಯರ(ಸ) ಮಾವ ಆಗಿದ್ದರು. ಇವರು ಬಸ್ರಾ ಮತ್ತು ಕೂಫಾಗಳೆ 


ಎರಡು ನಗರಗಳನ್ನು ನಿರ್ಮಿಸಿದರು. ತಮ್ಮ ಆಡಳಿತ ಕಾಲದಲ್ಲಿ 'ಬೈತುಲ್‌ ಮಾ 
ಸ್ಥಾಪಿಸಿದರು. ಹಲವು ಸರಕಾರೀ ಇಲಾಖೆ ಮತ್ತು ಕಾರ್ಯಾಲಯಗಳನ್ನು ಸ್ಥಾಪಿಸಿದರು. ನ್ಯಾ 
ನೀತಿಯೊಂದಿಗೆ ಅತ್ಕುತ್ತಮವಾಗಿ ರಾಜ್ಯಭಾರ ನಡೆಸಿದರು. ಇವರ ಕಾಲದಲ್ಲಿಯೇ ಇಸ್ಲಾವಿ 
ಖಲೀಫರುಗಳಿಗೆ 'ಅಮೊರುಲ್‌ ಮುಲ್‌ಮಿನೀನ್‌' (ಸತ ವಿಶ್ವಾಸಿಗಳ ನಾಯಕ) ಎಂಬ ಬಿರುಃ 
ಬಳಕೆಗೆ ಬಂತು. ಹಿಜರಿ 24 ರಲ್ಲಿ ಓರ್ವ ಫಾರ್ಸಿ ಗುಲಾಮನಿಂದ ಹುತಾತ್ಮರಾದ 
ಅಲ್ಲಾಹ್‌ ಉಮರ್‌ರಿಂದ ಸಂತುಷ್ಪನಾಗಲಿ. 


3. ಹರ್ರುತ್‌ ಉಸ್ಮಾನ್‌ ಗನಿ(ರ) 

ಇವರ ಹೆಸರು ಉಸ್ಮಾನ್‌ ಬಿನ್‌ ಅಫ್ಸಾನ್‌ ಎಂದಾಗಿತ್ತು. ದುನ್ನೂರೈನ್‌ ಎ 
ಬಿರುದನ್ನು ಹೊಂದಿದ್ದರು. ಅಲ್ಲಾಹನು ಅವರಿಗೆ ಧರ್ಮದೊಂದಿಗೆ ಅಪಾರ ಸಂಪತ್ತನ 
ದಯಪಾಲಿಸಿದ್ದನು. ಅವರು ತಮ್ಮೆಲ್ಲಾ ಸಂಪತ್ತನ್ನೂ ದೇವ ಮಾರ್ಗದಲ್ಲಿ ವ್ಯಯಿಸಿದ 
ಇವರು ಪ್ರವಾದಿವರ್ಯರ(ಸ) ಅಳಿಯ ಆಗಿದ್ದರು. ಮಕ್ಕಾದ ಸತ್ಯ ನಿಷೇಧಿಗಳ ಉಪಟಳವಃ 
ಸಹಿಸಲಾರದೆ ಅಬಿಸೀನಿಯಾಕ್ಕೆ ವಲಸೆ ಹೋದರು. ನಂತರ ಮದೀನಾಕ್ಕೆ ತೆರಳಿದ 
ಹ.ಉಮರ್‌ರ(ರ) ಬಳಿಕ ಇವರು ಖಲೀಫರಾದರು. ಪವಿತ್ರ ಕುರ್‌ಆನಿನ کون‎ 
ಸಾರ್ವತ್ರಿಕ ಗೊಳಿಸುವ ನಿಟ್ಟಿನಲ್ಲಿ ಹಗಲೂ ರಾತ್ರಿ ಶ್ರಮಿಸಿದರು ಮತ್ತು ಸರಳ ಜೀವನವ; 
ನಡೆಸಿದರು. ಖಲೀಫರಾದ ಏಳನೇ ವರ್ಷ ಶುಕ್ರವಾರದಂದು ಅಸರ್‌ ನಮಾರುಖ್‌ನ ವೇಳೆಯ 
ವಿದ್ರೋಹಿಗಳ ದಾಳಿಯಿಂದ ಹುತಾತ್ಮರಾದರು. ಅಲ್ಲಾಹ್‌ ಅವರಿಂದ ಸಂತುಷ್ಪನಾಗಲಿ 


4. ಹರ್ರುತ್‌ ಅಲೀ ಬಿನ್‌ ಅಬೂ ಶಾಲಿಬ್‌(ರ) 

ಇವರ ಹೆಸರು ಅಲೀ(ರ). ಅಬೂ ತುರಾಬ್‌ ಎಂಬುದು ರೂಢನಾಮವಾಗಿತ್ತು. ಹೈದ 
ಎಂಬ ಬಿರುದನ್ನು ಹೊಂದಿದ್ದರು. ಪ್ರವಾದಿವರ್ಯರ(ಸ) ದಾಯಾದಿ ಮತ್ತು ಅಳಿ 
ಆಗಿದ್ದರು. ಹಿಜ್ರತ್‌ನ ರಾತ್ರಿ ಪ್ರವಾದಿವರ್ಯರು(ಸ) ಇವರನ್ನೇ ತಮ್ಮ ಜಾಗದಲ್ಲಿ ಮಲ? 
ಮದೀನಾಕ್ಕೆ ತೆರಳಿದ್ದರು. ಇವರು ಹ. ಉಸ್ಮಾನರ(ರ) ನಂತರ ಖಲೀಫರಾದರು. ಇವ 
ಜ್ಞಾನ ಮತ್ತು ಸತ್ಯರ್ಮದಲ್ಲಿ ಅಪ್ರತಿಮರಾಗಿದ್ದರು. ಮಹಾ ಶೂರರೂ ಪರಾಕ್ರಮಿಯ 
ಆಗಿದ್ದರು. ಎಲ್ಲ ಇಸ್ಲಾಮೊ ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ತಬೂಕ್‌ ಯುದ್ಧ 
ಸಂದರ್ಭದಲ್ಲಿ ಅವರನ್ನು ಪ್ರವಾದಿವರ್ಯರು(ಸ) ಮನೆಯವರ ಸಂರಕ್ಷಣೆಗಾಗಿ ನಿಲ್ಲಿಸಿದ್ದ 
ಅಲೀಯವರು ದುಃಖ ವ್ಯಕ್ತ ಪಡಿಸಿದಾಗ ಪ್ರವಾದಿವರ್ಯರು ಹೇಳಿದರು: "ಅಲ್ಲಿ ನ 
ಪಾಲಿಗೆ ನೀವು ಮೂಸಾರಿಗೆ(ಅ) ಹಾರೂನರಿದ್ದೆಂತಿರುವಿರಿ. ಹಿಜರಿ 40ರಲ್ಲಿ ಇಬ್ದು ಮುಲ್ಲಿವ 
ಎಂಬವನಿಂದ ಹುತಾತ್ಮರಾದರು. ಅಲ್ಲಾಹ್‌ ಅವರಿಂದ ಸಂತುಷ್ಪನಾಗಲಿ. 


5. ಹರ್ರುತ್‌ ರುಬೈರ್‌ ಬಿನ್‌ ಅವ್ವಾಮ್‌(ರ) 
ಹ.ರುುಬೈರ್‌ರ(ರ) ರೂಢನಾಮ ಅಬೂ ಅಬ್ದುಲ್ಲಾ ಎಂದಾಗಿತ್ತು. ತಂದೆ ಅವ್ವಾವ 
ಮತ್ತು ತಾಯಿ ಸಫಿಯ್ಕಾ(ರ). ಹೆ.ಸಫಿಯ್ಕಾ ಪ್ರವಾದಿವರ್ಯರ(ಸ) ಸೋದರತ್ತೆಯಾಗಿದ್ದ 


; ಸಚ್ಚಾ ದೀನ್‌ 
5 ಪ್ರಕಾರ ಅವರು ಪ್ರವಾದಿವರ್ಯರ ಆಪ್ತ ಸಂಬಂಧಿಕರಾಗುತ್ತಾರೆ. ಅಲ್ಲದೆ, ರುಬೈರ್‌(ರ) 
\ಅಬೂಬಕರ್‌ರ ಅಳಿಯ, ಹಾಗೂ ಹ.ಖದೀಜಾರ(ರ) ಅಣ್ಣನ ಮಗನೂ ಆಗಿದ್ದರು. 


ಸ್ಲಾಮ್‌ ಸ್ವೀಕಾರ 

ಪ್ರವಾದಿ ಮುಹಮ್ಮದರಿಗೆ ಪ್ರವಾದಿತ್ವ ದೊರೆತು ಕೆಲವೇ ದಿನಗಳಾಗಿದ್ದುವು. ಅವರ 
ಳಿ ಕೇವಲ ಆರೇಳು ಮಂದಿ ವಿಶ್ವಾಸಿಗಳೆಷ್ಟೇ ಇದ್ದರು. ಆ ಸಮಯದಲ್ಲಿ ಹ.ರುುಬೈರ್‌(ರ) 
ಮ್ಮ 16ನೇ ವರ್ಷ ಪ್ರಾಯದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದರು. ಆ ಕಾಲದಲ್ಲಿ ಸತ್ಯವಿಶ್ವಾಸ 
ಕರಿಸುವುದೇನೂ ಸುಲಭದ ಕಾರ್ಯವಾಗಿರಲಿಲ್ಲ. ರುಬೈರ್‌ರಿಗೂ(ರ) ಆ ಹದಿಹರೆಯದ 
»ಲದಲ್ಲಿ ಹಲವು ರೀತಿಯ ದೌರ್ಜನ್ಯಗಳನ್ನೆದುರಿಸಬೇಕಾಗಿ ಬಂತು. ಅಷ್ಟೇ ಅಲ್ಲ, ಅವರು 
ಮ್ಮ ಸ್ವಂತ ಚಿಕ್ಕಪ್ಪನಿಂದ ಸಾಕಷ್ಟು ಹೊಡೆತ ತಿಂದರು. ಚಾಪೆಯಲ್ಲಿ ಸುತ್ತಿ ಉಸಿರುಗಟ್ಟುವಂತೆ 
نم‎ ಬಿಡಲಾಗುತ್ತಿತ್ತು. ಆದರೆ ರುುಖೈರ್‌(ರ) "ಇನ್ನು ನಾನು ಇಸ್ಲಾಮ್‌ ತೊರೆಯಲಾರೆ” 
»೦ದು ಹೇಳುತ್ತಿದ್ದರು. 


اح 

ಮೊದಲು ಅಬಿಸೀನಿಯಾಕ್ಕೆ ವಲಸೆ ಹೋದರು. ನಂತರ ಮದೀನಾಕ್ಕೆ ವಲಸೆ ಹೋಗಲು 
ಇರ್ವತ್ರಿಕ ಆದೇಶ ದೊರೆತಾಗ ಮದೀನಾಕ್ಕೂ ಹೊರಟರು. ಅಲ್ಲಿ ಅವರು ಸರ್ವ 
೬ತಿಯಲ್ಲೂ ಪರಾಕ್ರಮ ಮೆರೆದರು. 


ಸಾಧನೆಗಳು 

ಬದ್ರ್‌ ಯುದ್ಧದಲ್ಲಿ ಪರಾಕ್ರಮದಿಂದ ಹೋರಾಡಿದರು. ಎಲ್ಲೆಲ್ಲಾ ಕಾಲಿಚ್ಛರೋ ಅಲ್ಲೆಲ್ಲಾ 
ತ್ರುಗಳನ್ನು ಸೆದೆ ಬಡಿದರು. "ನನ್ನ ದೇಹದಲ್ಲಿ ಗಾಯವಿಲ್ಲದ ಯಾವ ಭಾಗವೂ ಇಲ್ಲ(ಆದರೂ 
ಯುದ್ಧದಿಂದ ಎಂದೂ ಹಿಮ್ಮೆಟ್ಟಲಿಲ್ಲ)” ಎಂದು ಸ್ವತಃ ಅವರೇ ಹೇಳಿದ್ದಾರೆ. ಉಹುದ್‌ 
ಮುದ್ಧದಲ್ಲಿ ಶತ್ರುಗಳು ಪ್ರವಾದಿವರ್ಯರ(ಸ) ಮೇಲೆ ಬಾಣದ ಮಳೆಗೆರೆಯುತ್ತಿದ್ದಾಗ ಅವುಗಳನ್ನು 
ಃಡೆಯಲು ರುುಬೈರ್‌(ರ) ಸ್ವತಃ ತಮ್ಮ ಮೈಯನ್ನೊಡ್ಡಿಡರು ಮತ್ತು ಪ್ರವಾದಿವರ್ಯರಿಗೆ(ಸ) 
ಎಂದು ಬಾಣವೂ ತಾಗದಂತೆ ನೋಡಿಕೊಂಡರು. ಖೈಬರ್‌ ಯುದ್ಧದಲ್ಲಿ ಯಹೂದಿಗಳೆ ಖ್ಯಾತ 
1ರದಾರ ಮರ್ಹಬ್‌ ಕೊಲ್ಲಲ್ಪಟ್ಟ. ಆಗ ಅವನ ಸೋದರ ಯಾಸರ್‌ ಯುದ್ಧರಂಗಕ್ಕೆ ಧುಮುಕಿ 
ಕ್ರತಿಸ್ಪರ್ಧಿ ಯಾರಿದ್ದಾರೆಂದು ಪಂಥಾಹ್ವಾನ ನೀಡಿದನು. ಯಾಸರ್‌ ಅಜಾನು ಬಾಹುವಾದ 
ಯುವಕನಾಗಿದ್ದ. ಮುಸ್ಲಿಮರ ಕಡೆಯಿಂದ ಆತನನ್ನು ಎದುರಿಸಲು ರುುಬೈರ್‌ ಮುಂದೆ 
ಎಂದರು. ಇದನ್ನು ಕಂಡು ರುುಖಬೈರ್‌ರ(ರ) ತಾಯಿ ಸಫಿಯ್ಯಾ(ರ) ಭಯ ಪಟ್ಟರು. ಆಗ 
ಕ್ರವಾದಿವರ್ಯರು(ಸ) ಹೇಳಿದರು: "ಹೆದರಬೇಡಿ, ಅಲ್ಲಾಹನ ಯೋಧ ಆತನನ್ನು 
ಸದೆಬಡಿಯುವನು." ಸ್ವಲ್ಪವೇ ಹೊತ್ತಿನಲ್ಲಿ ಯಾಸರನನ್ನು ಹ.ರುುಬೈರ್‌(ರ) ವಧಿಸಿದರು. 

ಹುನೈನ್‌, ತಾಯಿಫ್‌, ತಬೂಕ್‌ ಮುಂತಾದ ಎಲ್ಲ ಯುದ್ದಗಳಲ್ಲಿಯೂ ರುುಬೈರ್‌(ರ) 
ಸರಾಕ್ರಮ ಮೆರೆದರು. ಹ.ಉಮರ್‌ರ(ರ) ಕಾಲದಲ್ಲಿ ಯರ್ಮೂಕ್‌ ಯುದ್ಧದಲ್ಲಿಯೂ 
ಭಾಗವಹಿಸಿದರು. ತೀವ್ರ ದಾಳಿ ನಡೆಸಿ ಶತ್ರು ಸೇನೆಯನ್ನು ಸೀಳುತ್ತಾ ಮುಂದೆ ಸಾಗಿದರು. 


ಸಚ್ಚಾ ದೀನ್‌ 
ಮರಳುವಾಗ ರೋಮನರು ಅವರ ಕುದುರೆಯ ಲಗಾಮನ್ನು ಹಿಡಿದು ನಿಲ್ಲಿಸಿ ಘೋ 
ಅಕ್ರಮಣಗೈದರು. ಆದರೆ ರುಬೈರ್‌(ರ) ದಿಟ್ಟತನದಿಂದ ಅವರೆಲ್ಲರನ್ನೂ ಎದುರಿಸಿದರು ಮಃ 
ತಮ್ಮ ಸೇನೆಯೆಡೆಗೆ ಮರಳಿದರು. ಅಲ್ಲಾಹನು ಮುಸ್ಲಿಮರಿಗೆ ವಿಜಯ ದಯಖಪಾಲಿಸಿದಃ 
ಮತ್ತು ಸಿರಿಯಾ ದೇಶವು ಮುಸ್ಲಿಮರ ವಶವಾಯಿತು. 

ಸಿರಿಯಾ ವಿಜಯದ ಬಳಿಕ ಈಜಿಪ್ಟ್‌ನ ಮೇಲೆ ಆಕ್ರಮಣ ನಡೆಯಿತು. ಹ.ಉಮರ್‌( 
ಹತ್ತು ಸಾವಿರ ಯೋಧರು ಮತ್ತು ನಾಲ್ಕು ಮಂದಿ ದಂಡ ನಾಯಕರನ್ನು ಕಳುಹಿಸುತ್ಯ 
“ಪ್ರತಿಯೊಬ್ಬ ದಂಡ ನಾಯಕನೂ ಒಂದು ಸಾವಿರ ಸವಾರರಿಗೆ ಸಮಾನರು” ಎಂದು ಬರೆದರ 
ಹ.ರುುಬೈರ್‌(ರ) ಕೂಡ ಆ ದಂಡನಾಯಕರಲ್ಲೋರ್ವರಾಗಿದ್ದರು. ಆದರೆ ಯಾವು 
ನಿರ್ಣಾಯಕ ಹಂತವನ್ನು ತಲುಪಲಾಗಲಿಲ್ಲ. ಒಂದು ದಿನ ರುುಬೈರ್‌(ರ), "ನಾಃ 
ಇಸ್ಲಾಮಿಗಾಗಿ ನನ್ನನ್ನು ಅರ್ಪಿಸುತ್ತೇನೆ” ಎನ್ನುತ್ತಾ ಖಡ್ಗವೆತ್ತಿ ಕೋಟೆಯ ಗೋಡೆಯನ್ನೇರಿದರ 
ಅವರ ಹಿಂದೆಯೇ ಕೆಲವು ಮಂದಿ ಮುಸ್ಲಿಮ್‌ ಯೋಧರೂ ಹತ್ತಿದರು. ಎಲ್ಲರೂ ಸೇ 
ತಕ್ಟೀರ್‌ ಮೊಳಗಿಸಿದರು. ಹೊರಗೆ ನಿಂತ ಯೋಧರೂ ಉತ್ಸಾಹಿತರಾಗಿ ತಕ್ಸೀರ್‌ ಮೊಳಗಿಸಿದರ 
ಇದರಿಂದಾಗಿ, ಮುಸ್ಲಿಮರು ಕೋಟೆಯೊಳಗೆ ನುಗ್ಗಿದ್ದಾರೆಂದು ಭಾವಿಸಿದ ಶತ್ರುಗಳು ಗಾಬರಿಯಿಂ 
ಅತ್ತಿತ್ತ ಓಡ ತೊಡಗಿದರು. ಈ ಗಡಿಬಿಡಿಯ ನಡುವೆಯೇ ರುುಬೈರ್‌(ರ) ಕೋಟೆಂ 
ಬಾಗಿಲನ್ನು ತೆರೆದರು ಮತ್ತು ಮುಸ್ಲಿಮ್‌ ಸೈನಿಕರೆಲ್ಲರೂ ಕೋಟೆಯೊಳೆಗೆ ನುಗ್ಗಿದರು. 


ವೀರ ಮರಣ 

ಹ.ಉಸ್ಮಾನ್‌(ರ) ಹುತಾತ್ಮರಾದಾಗ ದೇಶದಲ್ಲಿಡೀ ಅಶಾಂತಿ ಹಬ್ಬಿತ್ತು. ಅಲೀಯವರು( 
ಶಾಂತಿ ಸ್ಥಾಪನೆಗಾಗಿ ಬಹಳ ಶ್ರಮಿಸಿದರು. ಆದರೆ ಕ್ಷೋಬೆಯ ಕಿಡಿ ಆರಲಿಲ್ಲ. ಮುಸ್ಲಿಮಃ 
ಪರಸ್ಪರ ಕಾದಾಡ ತೊಡಗಿದರು. ಹ.ಅಲೀಯವರ ವಿರುದ್ಧ ನಿಂತವರಲ್ಲಿ ರುಬೈರ್‌(ರ) ಕೂ 
ಇದ್ದರು. ಆದರೆ ಅಲೀ(ರ) ರುುಬೈರ್‌ರಿಗೆ(ರ)ು, "ಒಂದು ದಿನ ನೀವು ವಿನಾ ಕಾರ: 
ಅಲೀಯವರೊಂದಿಗೆ ಜಗಳಕ್ಕಿಳಿಯುವಿರಿ” ಎಂಬ ಪ್ರವಾದಿವರ್ಯರ(ಸ) ಮಾತನ್ನು ನೆನಪಿಸಿದಾ 
ರುಬೈರ್‌ ಕಲಹದಿಂದ ಹಿಂದೆ ಸರಿದು, ಬಸ್ರಾದೆಡೆಗೆ ಹೊರಟು ಹೋದರು. ಆದರೆ ಅಮ 
ಬಿನ್‌ ಜರ್ಮೂರು್‌ ಎಂಬ ಓರ್ವ ಯೋಧ ಅವರನ್ನು ಹಿಂಬಾಲಿಸಿದ. ಆತ ರುುಬೈರ್‌ರನ 
ಮರಳುವಂತೆ ಮನವೊಲಿಸಲು ಯತ್ನಿಸಿದ. ಆದರೆ ರುಬೈರ್‌(ರ) ಒಪ್ಪಲಿಲ್ಲ. ಆ 
ರುುಬೈರ್‌ರೊಂದಿಗೇ ' ಹೆಜ್ಜೆ ಹಾಕತೊಡಗಿದ. ಹಾದಿಯಲ್ಲಿ ರುಹರ್‌ ನಮಾರು್‌ 
ವೇಳೆಯಾಗುತ್ತದೆ. ರುಚೈರ್‌(ರ) ನಮಾರು್‌ ನಿರ್ವಹಿಸ ತೊಡಗಿದರು. ಅವರು ಸಾಪ್ಟಾಂಗವೆರಗಿ 
ವೇಳೆಗೆ ಅಮ್ರ್‌ ಬಿನ್‌ ಜರ್ಮೂರುಖ್‌ ಖಡ್ಗವೆತ್ತಿ ಅವರ ತಲೆ ಕಡಿದು ಬಿಟ್ಟನು. ಹಿಜರಿ : 
ಜುಮಾದಿಲ್‌ ಅವ್ವಲ್‌ 10ರಂದು ಇದು ಸಂಭವಿಸಿತು. ಅಲ್ಲಾಹ್‌ ಅವರಿಂದ ಸಂತುಷ್ಟನಾಗ 

ಜರ್ಮೂರು್‌ ನಂತರ, ರುುಬೈರ್‌ರ(ರ) ಯುದ್ದ ಕವಚ ಮತ್ತು ಖಡ್ಗವನ‏ ہمہ 
ತೆಗೆದುಕೊಂಡು ಉತ್ಸಾಹದಿಂದ ಅಲೀಯವರ(ರ) ಬಳಿಗೆ ತಂದನು. ರುುಬೈರ್‌ರ(ಃ‏ 
ಖಡ್ಗವನ್ನು ನೋಡಿ ಅಲೀ(ರ)ಯವರು ಅತ್ತು ಬಿಟ್ಟರು ಮತ್ತು ಅಮ್ರ್‌ ಬಿಃ‏ 


ಸಚ್ಚಾ ದೀನ್‌ 
ರ್ಮೂರುರೊಡನೆ: "ಹೋಗು, ಇಬ್ದು ಸಫಿಯ್ಯಾರ(ರ) ಕೊಲೆಗಾರನೇ ಹೋಗು! ನರಕ 
معن‎ ಕಾಯುತ್ತಿದೆ" ಎಂದು ಹೇಳಿದರು. 


ಖುಬೈರ್‌ರ ಕೆಲವು ವಿಶೇಷತೆಗಳು 

1. ರುುಬೈರ್‌(ರು ಸಜ್ಜನರೂ ದೇವಭಕ್ತರೂ ಕೊಡುಗೈ ದಾನಿಯೂ ಆಗಿದ್ದರು. 
ತಾವಾಗಲೂ ತ್ಯಾಗ ಮನೋಭಾವದೊಂದಿಗೆ ವ್ಯವಹರಿಸುತ್ತಿದ್ದರು. ಉಸ್ಮಾನ್‌(ರ) 
(ಗೆನ್ನುತ್ತಿದ್ದರು: "ಅಲ್ಲಾಹನಾಣೆ, ರಖುಬೈರ್‌ ಬಹಳೆ ಸಚ್ಚಾರಿತ್ರ್ಯವಂತರಾಗಿದ್ದಾರೆ. ನನಗೆ 
۵ ಮಟ್ಟಿಗೆ ಪ್ರವಾದಿವರ್ಯರು(ಸೆ) ರುಬೈರ್‌ರನ್ನು ಅತ್ಯಧಿಕವಾಗಿ ಪ್ರೀತಿಸುತ್ತಿದ್ದರು.” 

2. ಅಲ್ಲಾಹನ ಭಯದಿಂದ ನಡುಗಿ ಬಿಡುತ್ತಿದ್ದರು. ಪರಲೋಕದ ಬಗ್ಗೆ ಪ್ರಸ್ತಾಪ 
ತ್ರಿದಾಗಲೆಲ್ಲಾ ಕಂಪಿಸುತ್ತಿದ್ದರು. ಅವರು ಚಿಕ್ಕ ಪುಟ್ಟಿ ವಿಷಯಗಳಿಂದಲೂ ಪಾಠ ಪಡೆಯುತ್ತಿದ್ದರು. 

3. ರpುಚೈರ್‌ರ(ರ) ಪ್ರಾಮಾಣಿಕತೆಯೂ ಪ್ರಸಿದ್ಧವಾಗಿತ್ತು. ಜನರು ಮರಣದ 
€ಛೆಯಲ್ಲಿ ತಮ್ಮ ಸಂತಾನ ಮತ್ತು ಸಂಪತ್ತನ್ನು ಅವರ ಬಳಿ ಬಿಟ್ಟು ಹೋಗುತ್ತಿದ್ದರು. 
ವರು ಸಸಂತೋಷದಿಂದ ಅವರೆಲ್ಲರನ್ನು ಸಂರಕ್ಷಿಸುತ್ತಿದ್ದರು. 

4. ಅಲ್ಲಾಹನು ರುುಬೈರ್‌ರಿಗೆ(ರು ಅಪಾರ ಸಂಪತ್ತನ್ನು ನೀಡಿ ಅನುಗ್ರಹಿಸಿದ್ದನು. 
ವರು ಹುತಾತ್ಮರಾದಾಗ ಕೋಟಿಗಟ್ಟಲೆ ಆಸ್ತಿಯನ್ನು ಬಿಟ್ಟಿಗಲಿದ್ದರು. ಆದರೆ ಯಾವಾಗಲೂ 
ರಳ ಜೀವನ ಸಾಗಿಸುತ್ತಿದ್ದರು. ಸಾಧಾರಣ ರೀತಿಯ ಅನ್ನಾಹಾರ ಸೇವಿಸುತ್ತಿದ್ದರು. ಅತಿ 
نات‎ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುತ್ತಿದ್ದರು. 

5. ಅವರು ತಮ್ಮ ಪತ್ನಿ ಮಕ್ಕಳನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ವಿಶೇಷವಾಗಿ 
ಪ್ರ ಅಬ್ದುಲ್ಲಾರ ಮೇಲೆ ಅವರಿಗೆ ಹೆಚ್ಚು ಮಮತೆಯಿತ್ತು. ಅಬ್ದುಲ್ಲಾರೂ ತಮ್ಮ ತಂದೆಯ 
ہت‎ ತೀರಿಸಿದರು. ಅವರು ನಾಲ್ಕು ವರ್ಷಗಳೆ ತನಕ ಹಜ್ಜ್‌ ಯಾತ್ರೆಯ ವೇಳೆ, 
ಯಾರಿಂದಲಾದರೂ ರುುಬೈರ್‌(ರ) ಸಾಲ ಪಡೆದಿದ್ದರೆ ಬಂದು ವಸೂಲು ಮಾಡಲಿ" ಎಂದು . 
ೋಷಿಸುತ್ತಿದ್ದರು. ಹೀಗೆ ಸಾಲದ ಪ್ರತಿಯೊಂದು ಕಣವೂ ಸಂದಾಯವಾದ ಬಳಿಕವೇ ತಮ್ಮ 
ಇರೀಸು ಹಕ್ಕನ್ನು ಪಡೆದರು. 

6. ಹರ್ರುತ್‌ ತಲ್ಲಾ ಬಿನ್‌ ಉಬೈದುಲ್ಲಾ 

ತಲ್ಲಾರಿಗೆ ಅಬೂ ಮುಹಮ್ಮದ್‌ ಎಂಬ ರೂಢನಾಮವೂ, ಖೈರ್‌ ಎಂಬ ಬಿರುದೂ 
ತ್ತು. ಅವರ ತಂದೆಯ ಹೆಸರು ಉಬೈದುಲ್ಲಾ ಎಂದಾಗಿತ್ತು. ಸತ್ಯವಿಶ್ವಾಸ ಸ್ಟೀಕರಿಸಿದ ಪ್ರಥಮ 
دہ‎ ಮಂದಿಯಲ್ಲಿ ಇವರೂ ಒಬ್ಬರು. ವ್ಯಾಪಾರ ನಿಮಿತ್ತ ಬಸ್ರಾಕ್ಕೆ ಹೊರಟಿದ್ದರು. ಅಲ್ಲಿ 
ಣದ್ರಿಯೋರ್ವರಿಂದ ಪ್ರವಾದಿವರ್ಯರ(ಸೆ) ನಿಯುಕ್ತಿಯ ಬಗ್ಗೆ ತಿಳಿದುಕೊಂಡರು. ತರುವಾಯ 
5 ಅಬೂಬಕರ್‌ರ(ರ) ಹಿತನುಡಿಯನ್ನು ಕೇಳಿದಾಗ ಇಸ್ಲಾಮ್‌ ಸ್ವೀಕರಿಸಿದರು. ಮುಸ್ಲಿಮರಾದ 
ور‎ ಇತರರಂತೆಯೇ ಇವರ ಮೇಲೂ ಹಿಂಸೆ ದೌರ್ಜನ್ಯಗಳನ್ನೆಸಗಲಾಯಿತು. ಒಮ್ಮೆ ಇವರ 
ಸೋದರ ಇವರನ್ನು ಹಗ್ಗದಿಂದ ಬಿಗಿದು ಕಟ್ಟಿ ಚೆನ್ನಾಗಿ ಥಳಿಸಿದರು. ಆದರೆ ಅವರು, "ನಾನು 
ಸ್ಲಾಮನ್ನು ತೊರೆಯಲಾರೆ" ಎಂದೇ ಹೇಳುತ್ತಿದ್ದರು. 


ಸಚ್ಚಾ ದೀನ್‌ 7 
ಹಿಜ್ರತ್‌ 
ಪ್ರವಾದಿವರ್ಯರು(ಸು) ಮದೀನಾಕ್ಕೆ ವಲಸೆ ಹೋದ ಸಂದರ್ಭದಲ್ಲಿ ತಲ್ಲಾರು(ರ 
ವ್ಯಾಪಾರ ನಿಮಿತ್ತ ಸಿರಿಯಾಕ್ಕೆ ಹೊರಟಿದ್ದರು. ಮರಳಿ ಬಂದು ಕೆಲವೇ ದಿನಗಳಲ್ಲಿ ಅವರು 
ಅಲ್ಲಾಹ್‌ ಮತ್ತವನ ಧರ್ಮಕ್ಕಾಗಿ ತಮ್ಮ ಜನ್ಮನಾಡನ್ನು ತೊರೆದು ಮದೀನಾಕ್ಕೆ ಹೊರಟರು 
ಬದ್ರ್‌ ಯುದ್ಧವೊಂದನ್ನು ಬಿಟ್ಟು ಇತರ ಎಲ್ಲ ಯುದ್ಧಗಳೆಲ್ಲೂ ಅವರು ಭಾಗವಹಿಸಿದ್ದರೆ 
ಮತ್ತು ಪರಾಕ್ರಮ ಹಾಗೂ ಅರ್ಪಣಾ ಮನೋಭಾವದ ಮಾದರಿಯನ್ನು ತೋರಿಸಿಕೊಟ್ಟರು 


ಖೈರ್‌ ಎಂಬ ಬಿರುದು 
ಉಹುದ್‌ ಯುದ್ಧದಲ್ಲಿ ಇಸ್ಲಾಮಿನ ಶತ್ರುಗಳು ಪ್ರವಾದಿವರ್ಯರನ್ನು(ಸ) ಸುತ್ತುವರಿದಾ' 
ತಲ್ವಾರು(ರ) ಜೀವದ ಹಂಗು ತೊರೆದು ಪ್ರವಾದಿವರ್ಯರನ್ನು(ಸೆ) ರಕ್ಷಿಸಿದರು. ಬಾಣಗಳನ್ನು 
ತಡೆಯುತ್ತಾ ಖಡ್ಗದ ಹೊಡೆತವನ್ನು ತಮ್ಮ ಮೇಲೆಯೇ ತೆಗೆದುಕೊಳ್ಳುತ್ತಾ ಶತ್ರುಗಳ ಮೇ 
ಪ್ರತ್ಯಾಕ್ರಮಣ ನಡೆಸುತ್ತಿದ್ದರು. ಇದರಿಂದ ಸುತ್ತುಗಟ್ಟಿದ ಶತ್ರುಗಳು ಕಂಗೆಟ್ಟು ಹೋದರು. 
ಕಡೆಗೆ ಒಬ್ಬ ಸತ್ಯ ನಿಷೇಧಿಯು ಪ್ರವಾದಿವರ್ಯರ(ಸ) ಮೇಲೆ ಖಡ್ಗ ಬೀಸಿದಾಗ, ತಲ್ಲಾರು(ರ; 
ಬರಿಕೈಯಿಂದಲೇ ಅದನ್ನು ತಡೆದರು. ಇದರಿಂದಾಗಿ ಅವರ ಮೂರು ಬೆರಳುಗಳು ತುಂಡಾದುವು. 
ಆಗ ತಲ್ಲಾರು(ರ) "ವಾಹ್‌! ಅದ್ಭುತ!" ಎಂದು ಉದ್ದರಿಸಿದರು. ಶತ್ರುಗಳ ಆಕ್ರಮಣದ ತೀವ್ರತೆ 
ಕಡಿಮೆಯಾದಾಗ ಅವರು ಪ್ರವಾದಿವರ್ಯರನ್ನು(ಸ) ತಮ್ಮ ಬೆನ್ನ ಮೇಲೆ ಹೊತ್ತುಕೊಂಡ: 
 ಗುಡ್ಡೆವೊಂದರ ಮೇಲೆ ತಲುಪಿಸಿದರು. ಹೆ.ತಲ್ದಾರ(ರ) ಈ ಅರ್ಪಣಾ ಗುಣವು ಅನುಪಮವಾಗಿತ್ತು, 
ಅಬೂಬಕರ್‌ ಸಿದ್ದೀಕರು(ರ), ತಲ್ಲಾರ(ರ) ಮೈಮೇಲಿನಿಂದ 70ಕ್ಕೂ ಅಧಿಕ ಗಾಯಗಳನ್ನು 
ಎಣಿಸಿದ್ದರು. ಇದೇ ಅರ್ಪಣಾ ಗುಣದಿಂದಾಗಿ ಪ್ರವಾದಿವರ್ಯರ(ಸ) ಸನ್ನಿಧಿಯಲ್ಲಿ ತಲ್ಲಾರಿಗ(ರ) 
“ಖೈರ್‌' ಎಂಬ ಬಿರುದು ದೊರೆಯಿತು. ಸಹಾಬಿಗಳೆಲ್ಲರೂ ಅವರ ತ್ಯಾಗ ಸಮರ್ಪಣೆಯನ್ನು 
ಕೊಂಡಾಡಿದರು. "ಅದು ತಲ್ಲಾರ ವಿಶೇಷ ದಿನ” ಎಂದು ಅಬೂಬಕರ್‌(ರ) ಹೇಳುಪ್ತಿ ದ್ದರು. 
ಉಮರ್‌(ರ) ತಲ್ಲಾರನ್ನು 'ಸಾಹಿಬೆ ಉಹುದ್‌' (ಉಹುದ್‌ನವರು) ಎನ್ನುತ್ತಿದ್ದರು. 


ಪ್ರವಾದಿವರ್ಯರ(ಸ) ಮೇಲಿನ ಪ್ರೀತಿ 

ಪ್ರವಾದಿವರ್ಯರ ಮೇಲೆ ತಲ್ದಾರಿಗೆ ಅಪಾರ ಪ್ರೀತಿಯಿತ್ತು. ಪ್ರವಾದಿಯ ಮೇಲಿನ 
ಪ್ರೀತಿಯಿಂದಾಗಿ ಅವರು ತಮ್ಮ ಪ್ರಾಣವನ್ನೇ ಗೌಣವಾಗಿ ಪರಿಗಣಿಸಿದ್ದರು. ಉಹುದ್‌ 
ರಣಾಂಗಣದಲ್ಲಿ ಜೀವದ ಹಂಗು ತೊರೆದು ಹೋರಾಡಿದ್ದರು ಮತ್ತು ತಮ್ಮ ಕೈಯ ಮೂರು 
ಬೆರಳುಗಳನ್ನು ಬಲಿ ನೀಡಿ, ಶಾಶ್ವತವಾಗಿ ತಮ್ಮ ದೇಹದ ಮೇಲೆ ಪ್ರವಾದಿ ಪ್ರೇಮದ 
ಚಿಹ್ನೆಯನ್ನು ಉಳಿಸಿಕೊಂಡರು. ತಬೂಕ್‌ ಯುದ್ಧದ ವೇಳೆ ಇಸ್ವಾಮೂ ಸೇನೆಗೆ ಧನ 
ಸಹಾಯದ ಅವಶ್ಮ ಬಿದ್ದಾಗ ಅವರು ಹೇರಳೆ ಸಂಪತ್ತನ್ನು ತಂದು ಪ್ರವಾದಿವರ್ಯರ(ಸ) 
ಸನ್ನಿಧಿಯಲ್ಲಿ ಅರ್ಪಿಸಿದರು. ಈ ಮೂಲಕ ಅವರು 'ಫಯ್ಕಾರು್‌'(ದಾನಶೂರ)ಎಂಬ 
ಬಿರುದನ್ನು ಗಳಿಸಿಕೊಂಡರು. 


ದೀನ್‌‏ مھ 
ಪ್ರವಾದಿ ಪ್ರೇಮ ಮತ್ತು ದಾನ ಶೀಲತೆ ಇವೆರಡೂ ಅವರ ಪ್ರಮುಖ ಗುಣಗಳಾಗಿದ್ದುವು.‏ 
ಮೆ ಅವರು ತಮ್ಮೆಲ್ಲಾ ಸೊತ್ತನ್ನು ಏಳು ಲಕ್ಷ ದಿರ್ಹಮ್‌ಗಳಿಗೆ ಮಾರಿ ಆ ಇಡೀ‏ 
ಇವನ್ನು ಬಡವರಲ್ಲಿ ಹಂಚಿ ಬಿಟ್ಟರು. ಯಾವಾಗಲೂ ಬಡ-ನಿರ್ಗತಿಕರ ಬಗ್ಗೆಯೇ‏ 
2ತಿಸುತ್ತಿದ್ದರು. ಬಡ ಹುಡುಗಿಯರ ಮತ್ತು ವಿಧವೆಯರ ಮದುವೆ ಮಾಡಿಸುತ್ತಿದ್ದರು.‏ 
ಗಾರರ ಸಾಲವನ್ನು ಸ್ವಯಂ ತೀರಿಸುತ್ತಿದ್ದರು ಮತ್ತು ಎಲ್ಲ ರೀತಿಯಿಂದಲೂ ಜನರಿಗೆ‏ 
ಕಾಯ ಮಾಡುತ್ತಿದ್ದರು. ಅವರಿಗೆ ದಿನವೊಂದಕ್ಕೆ ಒಂದು ಸಾವಿರ ದಿರ್ಹಮ್‌ ವರಮಾನ‏ 
ರುತ್ತಿತ್ತು. ಅದಾಗಿಯೂ ಅವರು ಸಾಮಾನ್ಯ ಜೀವನವನ್ನು ಸಾಗಿಸುತ್ತಿದ್ದರು. ಬೆಲೆ ಬಾಳುವ‏ 
ಕ್ರಿಗಳನ್ನು ತೊಡುತ್ತಿರಲಿಲ್ಲ. ಹಾಗೆಯೇ ವಿಶೇಷ ಉತ್ಸಷ್ಟವಾದ ಆಹಾರವನ್ನು ಸೇವಿಸುತ್ತಿರಲಿಲ್ಲ.‏ 
'ಮಾನ್ಮ ಜನರಂತೆ ಜೀವಿಸುತ್ತಿದ್ದರು ಮತ್ತು ಸಾಮಾನ್ಮವಾದ ಆಹಾರವನ್ನು ಸೇವಿಸುತ್ತಿದ್ದರು.‏ 
€ರ ಮರಣ‏ 

ಜಮಲ್‌ ಯುದ್ಧದಲ್ಲಿ ಹ.ತಲ್ದಾರು(ರ) ರುಬೈರ್‌ರೊಂದಿಗೇ ಇದ್ದರು. ರುಬೈರ್‌(ರ) 
ಖದ್ದದಿಂದ ಹಿಂದೆ ಸರಿದಾಗ ಅವರೂ ಹಿಂದೆ ಸರಿದರು. ಆದರೆ ಮರ್ವಾನ್‌ ಎಂಬೋರ್ವ 
ಧನು ಬಹುಕಾಲದಿಂದ ತಲ್ದಾರೊಡನೆ ವೈರ ಕಟ್ಟಿಕೊಂಡಿದ್ದನು. ಸಹಾಬಿಗಳೀರ್ವರೂ 
ಖದ್ಧದಿಂದ ಬೇರ್ಪಡುವುದನ್ನು ಕಂಡು ಸಂದರ್ಭ ನೋಡಿ ತಲ್ಲಾರ ಮೇಲೆ ಬಾಣ 
ಡಿದನು. ಬಾಣವು ಅವರ ಮೊಣ ಕಾಲಿಗೆ ತಾಗಿತು. ಅದೇ ವೇದನೆಯಿಂದ ಅವರು 
»ತಾತ್ಮರಾದರು. ಇನ್ನಾಲಿಲ್ಲಾಹಿ ವ ಇನ್ನಾಣಲೈಹಿ ರಾಜಿಊನ್‌. 

ಹ. ಅಲೀಯವರು(ರ), ತಲ್ಲಾರ(ರ) ಈ ಅವಸ್ಥೆಯನ್ನು ಕಂಡು ಮನನೊಂದು 
ಅಛಿದರು: "ನಾನು ಈ ವೇದನಾಜನಕ ಘಟನೆಗಿಂತ ಇಪ್ಪತ್ತು ವರ್ಷ ಮುಂಚೆಯೇ ಮರಣ 
ಏಂದಿರುತ್ತಿದ್ದರೆ ಚೆನ್ನಾಗಿತ್ತು.” ಹೀಗೆ ಹೇಳುತ್ತಿದ್ದಂತೆಯೇ ಅವರು ಗಳೆಗಳನೇ ಅತ್ತು 
ಟ್ಟರು. ಅವರ ಸಂಗಡಿಗರೂ ಅವರ ಜತೆಯಲ್ಲಿ ಅಳ ತೊಡಗಿದರು. 

ಪ್ರವಾದಿವರ್ಯರು(ಸ) ಒಮ್ಮೆ ಹೀಗೆಂದಿದ್ದರು: "ನಡೆದಾಡುವ ಹುತಾತ್ಮನನ್ನು ನೋಡ 
ಯಸುವವರು ತಲ್ಲಾ ಬಿನ್‌ ಉಬೈದುಲ್ಲಾರನ್ನು ನೋಡಲಿ." ಅಲ್ಲಾಹ್‌ ಅವರಿಂದ 
ತುಷ್ಪನಾಗಲಿ. 

7. ಹರ್ರುತ್‌ ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌(ರ) 

ಇವರ ತಂದೆಯ ಹೆಸರು ಔಫ್‌ ಮತ್ತು ತಾಯಿಯ ಹೆಸರು ಶಿಫಾ ಎಂದಾಗಿತ್ತು. 
ದಲು ಇವರ ಹೆಸರು ಅಬ್ದು ಅಮ್ರ್‌ ಎಂದಾಗಿತ್ತು. ಇಸ್ಲಾಮ್‌ ಸ್ವೀಕರಿಸಿದ ಬಳಿಕ 
jವಾದಿವರ್ಯರು(ಸ) ಇವರ ಹೆಸರನ್ನು ಅಬ್ದುರ್ರಹ್ಮಾನ್‌ ಎಂದು ಬದಲಿಸಿದರು. ಇಸ್ಲಾಮಿನ 
ರಂಭ ಕಾಲದಲ್ಲಿ ಹೆ.ಅಬೂಬಕರ್‌ರ(ರ) ಉಪದೇಶದಿಂದ ಸತ್ಯವಿಶ್ವಾಸ ಸ್ವೀಕರಿಸಿದ 
ಇದಲಿಗರಲ್ಲಿ ಇವರೂ ಒಬ್ಬರಾಗಿದ್ದರು. ಇಸ್ಲಾಮ್‌ ಸ್ವೀಕರಿಸುವುದಕ್ಕಿಂತ ಮುಂಚೆಯೇ 
ವರು ಎಲ್ಲ ರೀತಿಯ ಕೆಡುಕುಗಳಿಂದ ದೂರವಿರುತ್ತಿದ್ದರು. ಸಜ್ಜನರೂ ಪರಿಶುದ್ಧರೂ 
ಗಿದ್ದರು. ಇಸ್ಲಾಮ್‌ ಸ್ವೀಕರಿಸಿದ ಬಳಿಕ ಜನರು ಸತಾಯಿಸ ತೊಡಗಿದಾಗ ಅಬಿಸೀನಿಯಾಕ್ಕೆ 


ಸಚ್ಚಾ ದೀನ್‌ 
ವಲಸೆ ಹೋದರು. ಬಳಿಕ ಅಲ್ಲಿಂದ ಮರಳಿ ಬಂದರು ಮತ್ತು ಮುಸ್ಲಿಮರೆಲ್ಲರೂ ಮದಿ 
ವಲಸೆ ಹೊರಟಾಗ ಅವರೊಂದಿಗೆ ಅಬ್ದುರ್ರಹ್ಮಾನರೂ(ರ) ಹೊರಟರು. ಮದೀನಾ 
ಮುಹಾಜಿರ್‌ ಮತ್ತು ಅನ್ಸಾರ್‌ಗಳ ನಡುವೆ ಸಹೋದರತೆ ಸ್ನಾಪಿಸಲ್ಪಟ್ಟಾಗ ಅನ್ಸಾರಿ ಕೂ: 
ಸಈದ್‌ ಬಿನ್‌ ರಬೀಆ್‌ರನ್ನು(ರ) ಪ್ರವಾದಿವರ್ಯರು(ಸ) ಅಬ್ದುರ್ರಹ್ಮಾನರ(ರ) ಧಾವಿ 
ಸೋದರನಾಗಿ ಮಾಡಿದರು. 

ಇವರು ಎಲ್ಲ ಯುದ್ದಗಳಲ್ಲಿ ಭಾಗಿಯಾಗಿದ್ದರು. ಅಲ್ಲಾಹನ ಧರ್ಮಕ್ಕಾಗಿ ತಃ 
ಜೀವವನ್ನರ್ಪಿಸಲು ಸರ್ವ ಸನ್ನದ್ಧರಾಗಿರುತ್ತಿದ್ದರು. ಉಹುದ್‌ ಯುದ್ಧದಲ್ಲಿ ಪ್ರ£ 
ವರ್ಯರನ್ನು(ಸ) ರಕ್ಷಿಸುತ್ತಾ, ಇವರು ತೋರಿದ ಪರಾಕ್ರಮದಿಂದಾಗಿ ಶತ್ರುಗಳು ದಿಕ್ಕಾಪಾ 
ಹೋದರು. ಈ ಯುದ್ದದಲ್ಲಿ ಇವರ ದೇಹದ ಮೇಲೆ ಇಪ್ಪತ್ತು ಗಾಯಗಳುಂಟಾಗಿದ್ದು 
ಕಾಲಿಗಾದ ಗಂಭೀರ ಗಾಯದಿಂದಾಗಿ ಜೀವಮಾನವಿಡೀ ಕುಂಟುತ್ತಾ ನಡೆಯುತ್ತಿದ್ದ 
'ದೂಮತುಲ್‌ ಜಂದಲ್‌' ಎಂಬ ಪ್ರಸಿದ್ಧ ಯುದ್ಧದಲ್ಲಿ ಸೇನೆಯ ದಂಡನಾಯಕಃ 
ನೇಮಿಸಲ್ಪಟ್ಟರು. ಪ್ರವಾದಿವರ್ಯರು(ಸ) ಸ್ವತಃ ಇವರ ತಲೆಗೆ ಶಿರವಸ್ತ್ರ ತೊಡಿಸಿ, ಇ 
ಕೈಗೆ ಧ್ವಜವನ್ನು ನೀಡಿ, "ಬಿಸ್ಮಿಲ್ಲಾಹ್‌, ಹೊರಡಿರಿ. ಅಲ್ಲಾಹನ ಆಜ್ಞೋಲ್ಲಂಘಕರೊ 
ಯುದ್ಧ ಮಾಡಿರಿ. ಆದರೆ ಜಾಗ್ರತೆ! ಯಾರನ್ನೂ ' ವಂಚಿಸದಿರಿ. ಮಕ್ಕಳ ಮೇಳೆ ಕೈಯೆತ್ತ 
ಖಲೀಬ್‌ ಗೋತ್ರದವರಿಗೆ ಇಸ್ಲಾಮಿನ ಸಂದೇಶವನ್ನು ನೀಡಿರಿ. ಅವರು ಸ್ವೀಕರಿಸಿದರೆ ಅ 
ಸರದಾರ ಅಸ್‌ಬಲಅರ ಪುತ್ರಿಯನ್ನು ವಿವಾಹವಾಗಿರಿ." ಎಂದು ಹೇಳಿ ಕಳುಹಿಸಿದರು. ಅಸ್‌ಃ 
ತನ್ನ ಸಂಗಡಿಗರ ಜೊತೆಯಲ್ಲಿ ಸತ್ಮವಿಶ್ವಾಸ ಸ್ವೀಕರಿಸಿದರು. ಹೀಗೆ ಅಬ್ದುರ್ರಹ್ಮಾನರು 
ಅಸ್‌ಬಲಅರ(ರ) ಪುತ್ರಿಯನ್ನು ವಿವಾಹವಾದರು ಮತ್ತು ಮದೀನಾಕ್ಕೆ ಕರೆ ತಂದರು. 

ಪ್ರವಾದಿವರ್ಯರ(ಸ) ಕಾಲಾನಂತರ ಅಬೂಬಕರ್‌(ರ) ಮತ್ತು ಉಮರ್‌ರ(ರ) ಖಿಲಾಃ 
ಕಾಲದಲ್ಲಿ ಅವರ ಸಲಹೆಗಾರರಾಗಿದ್ದರು ಮತ್ತು ಸದುಜ್ಜೀಶದೊಂದಿಗೆ ಸಲಹೆ ನೀಡುತ್ತಿದ್ದ 
ಉಸ್ಮಾನರ(ರ) ಖಿಲಾಫತ್‌ನ ಸಮಸ್ಯೆ ಕೂಡ ಇವರ ವಿವೇಕ ಮತ್ತು ಸದ್ಭುದ್ದಿಯಿಂರ 
ಪರಿಹರಿಸಲ್ಪಟ್ಟಿತ್ತು. 
ಮರಣ 


ಹ.ಉಸ್ಮಾನರ ಕಾಲದಲ್ಲಿ, ತಮ್ಮ 75ನೇ ಹರೆಯದಲ್ಲಿ ಅಂದರೆ ಹಿಜರಿ 0۲ 
ನಿಧನರಾದರು. ಅಲ್ಲಾಹ್‌ ಅವರಿಂದ ಸಂತುಷ್ಟನಾಗಿ. 


ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌ರ(ರ) ವೈಶಿಷ್ಟ್ಯಗಳು 

1. ಪ್ರವಾದಿವರ್ಯರ(ಸ) ಮೇಲೆ ಇವರಿಗೆ ಹಾರ್ದಿಕ ಪ್ರೀತಿಯಿತ್ತು. دہ‎ 
ಯುದ್ಧದಲ್ಲಿ ಪ್ರವಾದಿವರ್ಯರ(ಸ) ಸಂರಕ್ಷಣೆಯಲ್ಲಿ ಇವರ ದೇಹದ ಮೇಲೆ ಇಪ್ಪ 
ಗಾಯಗಳಾದುವು ಮತ್ತು ಶಾಶ್ವತವಾಗಿ ಕುಂಟುವಂತಾದರು. ಒಮ್ಮೆ ಮನೆಯಿಂದ ہ‎ 
ಬಂದಿತ್ತು. ಅವರ ಜತೆಯಲ್ಲಿ ಇನ್ನೂ ಕೆಲವು ಮಂದಿ ಸಹಾಬಿಗಳಿದ್ದರು. ಮಾಂಸ ಮ 
ರೊಟ್ಟಿ ಕಂಡು ಅಳತೊಡಗಿದರು. "ಪ್ರವಾದಿವರ್ಯರು(ಸ) ಮತ್ತವರ ಪತ್ನಿ-ಮಕ್ಕ 


ಸಚ್ಚಾ ದೀನ್‌ 
ಸನದಾದ್ಯಂತ ಹೊಟ್ಟೆ ತುಂಬಾ ಜೋಳದ ರೊಟ್ಟೆಯೂ ದೊರೆತಿರಲಿಲ್ಲ. ನಾವು ನೋಡಿ 
ತಹ ಸುಸ್ಪಿತಿಯಲ್ಲಿದ್ದೇವೆ.” ಅವರಿಗೆ ಆಗಾಗ ಪ್ರವಾದಿವರ್ಯರ(ಸ) ನೆನಪು ಕಾಡುತ್ತಿತ್ತು. 
ಲ್ಲ ಅವರು ಅತ್ತು ಬಿಡುತ್ತಿದ್ದರು. 

2. ದೇವ ಭಯದಿಂದ ಯಾವಾಗಲೂ ಕಂಪಿಸುತ್ತಿ ದ್ದರು. ಅತ್ಯಧಿಕ ಭಯ ಭಕ್ತಿಯಿಂದ 
ಜಾರ್‌ ನಿರ್ವಹಿಸುತ್ತಿದ್ದರು. ರಖುಹರ್‌ ನಮಾರು್‌ಗಿಂತ ಮುಂಚೆ ತುಂಬಾ ಹೊತ್ತಿನ 
'ಗೆ ಐಚ್ಛಿಕೆ ನಮಾರು್‌ ನಿರ್ವಹಿಸುತ್ತಿದ್ದರು. ಹೆಚ್ಚೆಚ್ಚು ಉಪವಾಸ ವ್ರತಾಚರಿಸುತ್ತಿದ್ದರು. 
ಹಕ ಬಾರಿ ಹಜ್ಜ್‌ ಯಾತ್ರೆಯನ್ನೂ ಕೈಗೊಂಡಿದ್ದರು. 

3. ಅಲ್ಲಾಹನು ಅವರಿಗೆ ಧಾರ್ಮಿಕ ಹಾಗೂ ಲೌಕಿಕ ಸಂಪತ್ತನ್ನು ಅಪಾರವಾಗಿ ನೀಡಿ 
ಿಗ್ರಹಿಸಿದ್ದನು. ಅವರು ವ್ಯಾಪಾರ ಮಾಡುತ್ತಿದ್ದರು. ಅಲ್ಲಾಹನು ಅವರಿಗೆ ಎಷ್ಟು ಸಮೃದ್ಧಿಯನ್ನು 
ಡಿದ್ದನೆಂದರೆ, ಸ್ವತಃ ಅವರೇ, "ನಾನು ಕಲ್ಲನ್ನೆತ್ತಿದರೆ ಅದರಡಿಯಲ್ಲೂ ಚಿನ್ನ ದೊರಕುತ್ತದೆ" 
'ಬಂತಹ ಮಾತನ್ನು ಹೇಳುತ್ತಿದ್ದರು. ಆದರೆ ಅವರೆಂದೂ ಹಣದ ವ್ಯಾಮೋಹಕ್ಕೆ ಬಲಿಯಾಗಲಿಲ್ಲ. 
'ವನದ ಕೊನೆಯ ಕಾಲದಲ್ಲಿ ಬೇಸಾಯವನ್ನೂ ಮಾಡತೊಡಗಿದರು. ಅದರಲ್ಲೂ ಅಲ್ಲಾಹನು 
ಡಿದ ಅನುಗ್ರಹದಿಂದಾಗಿ ಪ್ರತಿಯೊಂದು ಪ್ರದೇಶದಲ್ಲಿರುವ ಅವರ ಹೊಲ ಗದ್ದೆಗಳಿಗೆ ತಲಾ 
ಸ್ಪತ್ತು ಒಂಟೆಗಳಿಂದ ನೀರನ್ನು ಹಾಕಿಸಲಾಗುತ್ತಿತ್ತು. 

4. ಅವರು ಕೊಡುಗೈ ದಾನಿಯಾಗಿದ್ದರು. ಅಲ್ಲಾಹನು ಅವರಿಗೆ ಅಪಾರ ಸಂಪತ್ತನ್ನು 
'ಡಿರುವಂತೆಯೇ ಹೃದಯ ವೈಶಾಲ್ಕತೆಯನ್ನೂ ದಯಪಾಲಿಸಿದ್ದನು. ಒಮ್ಮೆ ಗೋಧಿ ಮತ್ತು 
ಧಿ ಹಿಟ್ಟನ್ನು ಹೇರಲಾದ ಏಳು ನೂರು ಒಂಟೆಗಳನ್ನೊಳೆಗೊಂಡ ಅವರ ವ್ಯಾಪಾರಿ 
»ಡವು ಮದೀನಾಕ್ಕೆ ಮರಳಿತ್ತು. ದಿನಕ್ಕೆ ಮೂವತ್ತಕ್ಕೂ ಹೆಚ್ಚಿನ ಗುಲಾಮರನ್ನು ಬಿಡುಗಡೆ 
ಇಳಿಸುತ್ತಿದ್ದರು. ಅವರು ಆ ಸಂಪೂರ್ಣ ಆಹಾರ ಧಾನ್ಯವನ್ನು ಅಲ್ಲಾಹನ ಮಾರ್ಗದಲ್ಲಿ 
9 ಮಾಡಿದರು. ನಿಧನದ ವೇಳೆಯೂ ಅವರು 50 ಸಾವಿರ ದಿನಾರ್‌ ನಗದು ಮತ್ತು 
ಂದು ಸಾವಿರ ಕುದುರೆಗಳನ್ನು ದೇವ ಮಾರ್ಗದಲ್ಲಿ ವಕ್ಸ್‌ ಮಾಡಿದರು. ಬದ್‌ನಲ್ಲಿ 
ಇಗವಹಿಸಿದ್ದ ಸೆಹಾಬಿಗಳ ಪೈಕಿ ಅಂದು ಬದುಕುಳಿದವರಿಗೆ ತಮ್ಮ ಸೆಂಪತ್ತಿನಿಂದ ತಲಾ 
ಇಲ್ಲೂರು ದಿನಾರ್‌ಗಳನ್ನು ಪಿಂಚಣಿಯಾಗಿ ನೀಡಬೇಕೆಂದು ಉಯಿಲು ಮಾಡಿದ್ದರು. 
)ವಾದಿವರ್ಯರ(ಸ) ಪತ್ನಿಯರ ಹೆಸರಲ್ಲೂ ಒಂದು ತೋಟವನ್ನು ಉಯಿಲು ಮಾಡಿದ್ದರು. 
دہ‎ ನಂತರ ನಾಲ್ಕು ಲಕ್ಷ ದಿನಾರ್‌ಗಳಿಗೆ ಮಾರಾಟವಾಗಿತ್ತು. 

5. ಅವರು ಬಹಳ ಅತಿಥಿ ಸತ್ಕಾರ ಮಾಡುತ್ತಿದ್ದರು. ನಿತ್ಯವೂ ಅವರ ಊಟದ ಹಾಸಿನಲ್ಲಿ 
;ನೇಕ ಮಂದಿ ಇರುತ್ತಿದ್ದರು. ಆದರೆ ಆಹಾರ ಯಾವಾಗಲೂ ಸಾಮಾನ್ಯವಾಗಿರುತ್ತಿತ್ತು. 


8. ಹರ್ರುತ್‌ ಸಲದ್‌ ಬಿನ್‌ ಅಬೀ ವಕ್ಕಾಸ್‌(ರ) 
ಇವರ ಹೆಸೆರು ಸಲದ್‌ ಮತ್ತು ರೂಢನಾಮ ಅಬೂ ಇಸ್ಲಾಕ್‌ ಎಂದಾಗಿತ್ತು. ಇವರ 
'ಂದೆಯ ಹೆಸೆರು ಮಾಲಿಕ್‌ ಮತ್ತು ರೂಢನಾಮ ಅಬೂ ವಕ್ಕಾಸ್‌ ಎಂದಾಗಿತ್ತು. ಸಂಬಂಧ 
1ಲ್ಲಿ ಅವರು ಪ್ರವಾದಿವರ್ಯರ(ಸು) ಸೋದರ ಮಾವರಾಗಿದ್ದರು. ಹ.ಅಬೂಬಕರ್‌ರ(ರ) 


رآ 


ಸಚ್ಚಾ ದೀನ್‌ 
ಬೋಧನೆಗಳಿಂದ ಪ್ರಭಾವಿತರಾಗಿ ಇಸ್ಲಾಮ್‌ ಸ್ವೀಕರಿಸಿದ ಮೊದಲಿಗರಲ್ಲಿ ಇ 


ಒಬ್ಬರಾಗಿದ್ದಾರೆ. ಇವರು ಹ.ಅಬೂಬಕರರ(ರ) ಜತೆಯಲ್ಲಿ ಪ್ರವಾದಿವರ್ಯರ(ಸ) : 
ಬಂದು ಸತ್ಮವಿಶ್ವಾಸ ಸ್ವೀಕರಿಸುವಾಗ ಸಅದ್‌ರಿಗೆ(ರ) 19ರ. ಹರೆಯ. 

ಅವರ ತಾಯಿಗೆ ವಿಷಯ ತಿಳಿದಾಗ ಅವರು ಮೂರು ದಿನಗಳವರೆಗೆ ಅನ್ನ ಪಾನೀಯ: 
ಬಿಟ್ಟಿದ್ದರು. ಸಅದ್‌ರು(ರ) ತಮ್ಮ ತಾಯಿಯ ಆಜ್ಞಾಪಾಲಕ ಪುತ್ರರಾಗಿದ್ದರು. ಆದರೆ ಏಕ; 
ವಿಶ್ವಾಸದ ಮುಂದೆ ತಾಯಿಯ ಮಾತನ್ನೂ ಒಪ್ಪಲಿಲ್ಲ. ಅವರು ಧರ್ಮದಲ್ಲಿ ಸ್ಥಿರವಾ। 
ಬಿಟ್ಟರು. ಅಲ್ಲಾಹನು ಅವರ ಪಾದಗಳಿಗೆ ಸ್ಥಿರತೆಯನ್ನು ನೀಡಿದನು. ಮಕ್ಕಾದ ಜನರು « 
ಮುಸ್ಲಿಮರೊಡನೆ ವರ್ತಿಸಿದಂತೆಯೇ ಸಅದ್‌ರನ್ನೂ ಪೀಡಿಸಿದರು. ಕೊನೆಗೆ ಅಲ್ಲಾಹ್‌ ಮಃ 
ಸಂದೇಶವಾಹಕರ ಮೇಲಿನ ಪ್ರೀತಿಯಿಂದಾಗಿ ಎಲ್ಲವನ್ನೂ ತ್ಯಜಿಸಿ ಮದೀನಾಕ್ಕೆ $ 
ಹೋದರು. ಅಲ್ಲಿ ತಮ್ಮ ಸಹೋದರ ಉತ್ಪಾರ ಮನೆಯಲ್ಲಿ ಇರ ತೊಡಗಿದರು. 

ಹೆ.ಸಅದ್‌ರು(ರ) ಎಲ್ಲ ಯುದ್ಧ್ದಗಳಲ್ಲಿಯೂ ಭಾಗಿಯಾಗಿದ್ದರು. ಬದ್ರ್‌ ಯುದ್ಧದಲ್ಲ 
ಶತ್ರುಗಳು ಕಂಗಾಲಾಗುವಷ್ಟು ಪರಾಕ್ರಮದಿಂದ ಹೋರಾಡಿದರು. ಸತ್ಯನಿಷೇಧಿಗಳ ೬ 
ಸರದಾರ ಸಅದ್‌ ಬಿನ್‌ ಆಸ್‌ನ ಮೇಲೆ ಮಾಡಿದ ಪ್ರಹಾರದಿಂದಾಗಿ ಆತ ಅಲ್ಲೇ ನೆಲಕ್ಕುರು 
ಆತನ ಹೆಸರಾಂತ ಖಡ್ಗವನ್ನು ಪ್ರವಾದಿವರ್ಯರು(ಸ) ಸಅದ್‌ರಿಗೆ(ರ) ನೀಡಿದರು. 

ಉಹುದ್‌ ಯುದ್ದದಲ್ಲಿಯೂ ಸಅದ್‌(ರ) ದಿಟ್ಟತನದಿಂದ ಹೋರಾಡಿ 
ಪ್ರವಾದಿವರ್ಯರು(ಸ) ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಸಅದರಿಗೆ ಕೊಡುತ್ತಿಃ 
ಮತ್ತು, "ಓ ಸಲದ್‌! ನನ್ನ ಮಾತಾಪಿತರು ನಿನಗೆ ಅರ್ಪಿತ. ಬಾಣ ಬಿಡು” ಎನ್ನುತ್ತಿರ 
ಇದನ್ನು ಕೇಳಿದ ಹ.ಅಲಿಯವರು: "ನಾನು ಇದುವರೆಗೂ ಪ್ರವಾದಿವರ್ಯರ(ಸ) ಬಾಯ 
ಇಂತಹ ಉತ್ತಮ ಮಾತನ್ನು ಕೇಳಿರಲಿಲ್ಲ" ಎಂದು ಉದ್ದರಿಸಿದರು. 

ಪ್ರವಾದಿವರ್ಯರ(ಸ) ಕಾಲಾನಂತರ ಅಬೂಬಕರ್‌ ಸಿದ್ದೀಕ್‌(ರ) ಮತ್ತು ಉಮರ 
ಕಾಲದಲ್ಲೂ ಅವರು ನಿರಂತರ ಯುದ್ಧಗಳಲ್ಲಿ ಭಾಗವಹಿಸಿದರು ಮತ್ತು ಶತ್ರುಗಳನ್ನು 
ಬಡಿದರು. ಕಾದಿಸಿಯ್ಯಾದ ಯುದ್ಧದಲ್ಲಿ ಸಅದರೇ ಸೇನಾ ನಾಯಕರಾಗಿದ್ದರು ಮತು 
ಯುದ್ದದಲ್ಲಿ ಅಲ್ಲಾಹನು ಅವರಿಗೆ ವಿಜಯ ದಯಪಾಲಿಸಿದನು. ಇರಾನಿಯರ ಸೇನಾ ನಾ 
ರುಸ್ತುಮ್‌ ವಧಿಸಲ್ಪಟ್ಟ. ಕಾದಿಸಿಯ್ಕಾದ ಬಳಿಕ ಬೆಬಿಲೋನಿಯಾದ ಮೇಲೆ ಮಃ 
ಹಾಕಲಾಯಿತು ಹಾಗೂ ಪ್ರಥಮ ಯತ್ನದಲ್ಲಿಯೇ ಬೆಬಿಲೋನಿಯಾವನ್ನು ಜಯಿಸಲಾಯಿ 
ಇರಾನಿಯನ್ನರು 'ಯೂಪ್ರಟಿಸ್‌'ನ ಎಲ್ಲ ಸೇತುವೆಗಳನ್ನು ಧ್ವಂಸಗೊಳಿಸಿದ್ದರು. € 
ಸಅದ್‌ರು(ರ) ತಮ್ಮ ಸೇನೆಗೆ, "ಅಲ್ಲಾಹನ ಮೇಲೆ ಭರವಸೆಯಿಡಿರಿ ಮತ್ತು ಕುದುರೆಗಃ 
ನದಿಗಿಳಿಸಿರಿ”" ಎಂದು ಆದೇಶಿಸಿದರು. ಹೀಗೆ ಮುಸ್ಲಿಮ್‌ ಸೇನೆಯು ನದಿ ದಾಟತು ಎ 
ರಾಜ ಮಹಲುಗಳನ್ನು ವಶಪಡಿಸಲಾಯಿತು ಹಾಗೂ ಎಲ್ಲ ವಸ್ತುಗಳನ್ನು ಮದೀ: 
ರವಾನಿಸಿದರು. ۱ 

ಹ.ಉಮರ್‌ರ(ರ) ಕಾಲದಲ್ಲಿ ಮದಾಯಿನ್‌ನ ಬಳಿ ಸಅದ್‌ರು(ರ) ಕೂಘಾ ನಗರಃ 
ನಿರ್ಮಿಸಿದರು. ಅಲ್ಲಿ ಒಂದು ಬೃಹತ್‌ ಮಸೀದಿಯನ್ನು ಕಟ್ಟಿಸಿದರು. ಅದರಲ್ಲಿ ನಲ 


ಸಚ್ಚಾ ದೀನ್‌ 


ಮಂದಿ ನಮಾರು್‌ ಮಾಡಬಹುದಿತ್ತು. ಅದೇ ನಗರದಲ್ಲಿ ಒಂದು ಸೇವಾ ನೆಲೆಯನ್ನು 
» ಕಟ್ಟಿಸಿದರು. ಅಲ್ಲಿ ಒಂದು ಲಕ್ಷ ಯೋಧರ ಸೇನೆಯಿರುತ್ತಿತ್ತು. 


9 

ಅಕೀಕ್‌ ಎಂಬಲ್ಲಿ ಹಿಜರಿ 55 ರಲ್ಲಿ ತಮ್ಮ 70 ವರ್ಷ ಪ್ರಾಯದಲ್ಲಿ ನಿಧನರಾದರು. ۔‎ 
ಸುನ್ನಬವಿಯಲ್ಲಿ ಅವರ ಜನಾರಖಾ ನಮಾರುನ್ನು ನಿರ್ವಹಿಸಿ ಜನ್ನೆತುಲ್‌ ಬಕೀಲ್‌ನಲ್ಲಿ 

ಮಾಡಲಾಯಿತು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್‌. 

ಹ.ಸಲದ್‌ರು(ರ ಸಾಮಾನ್ಯ ಜೀವನ ನಡೆಸಿದ ಮಹಾನರಾಗಿದ್ದರು. ಜಗತ್ತಿನ 
3ಗಳಲ್ಲಿ ಎಳ್ಳಷ್ಟೂ ಆಸಕ್ತಿಯಿರಲಿಲ್ಲ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಜಯಿಸಿದರು. 
ತಮ್ಮ ಅದೇ ಬಡವರಂತಹ ಸಾಮಾನ್ಯ ಜೀವನವನ್ನು ನಡೆಸುತ್ತಿದ್ದರು. ತಮ್ಮ ಆಡು, 
ಗಳನ್ನು ಸ್ವತಃ ಮೇಯಿಸುತ್ತಿದ್ದರು. ಬಹಳ ಕಷ್ಟದಿಂದ್ದಲೇ ಜೀವನ ಸಾಗುತ್ತಿತ್ತು. ಒಮ್ಮೆ 
ಪುತ್ರ ಹೇಳಿದರು: "ನೀವು ಕಾಡು ಮೇಡುಗಳಲ್ಲಿ ಆಡು ಮೇಯಿಸುತ್ತಿರುವಾಗ ಇತರರು 
ಭಾರ ನಡೆಸುವುದೇ?" ಆಗ ಸಅದ್‌ರು(ರ) ಕೋಪಗೊಂಡು ಪುತ್ರನ ಎದೆಯ ಮೇಲೆ 
ಟ್ಟು: "ಅಲ್ಲಾಹನು ನಿರಪೇಕೃನು. ಲೋಕದಲ್ಲಿ ನಿರಪೇಕ್ಷರಾದ ದಾಸರನ್ನೇ ಅವನು 
ತ್ತಾನೆ" ಎಂದರು. ಸಲದ್‌ರ(ರ) ಜ್ಞಾನ ಮಟ್ಟವೂ ಎಲ್ಲರಿಗಿಂತ ಉನ್ನತವಾಗಿತ್ತು. 
ಸಅದ್‌(ರ) ಯಾವುದಾದರೂ ಹದೀಸನ್ನು ಉಲ್ಲೇಖಿಸಿದರೆ ಆ ಬಗ್ಗೆ ಬೇರಾರೊಂದಿಗೂ 
ನೆಬೇಡಿರಿ" ಎಂದು ಹ.ಉಮರ್‌(ರ) ಹೇಳುತ್ತಿದ್ದರು. ಅಲ್ಲಾಹ್‌ ಅವರನ್ನು ತನ್ನ 
ಸಯಲ್ಲಿರಿಸಲಿ ಮತ್ತು ನಮ್ಮೆಲ್ಲರನ್ನೂ ಅವರ ಹೆಜ್ಜೆ ಗುರುತಿನಲ್ಲಿ ನಡೆಸಲಿ. ಆಮೂನ್‌. 


9. ಹರ್ರುತ್‌ ಅಬೂ ಉಬೈದಾ ಬಿನ್‌ ಜರ್ರಾಹ್‌(ರ) 

ಇವರ ಹೆಸರು ಆಮಿರ್‌ ಮತ್ತು ರೂಢನಾಮ ಅಬೂ ಉಬೈದಾ ಎಂದಾಗಿತ್ತು. 
೨ನುಲ್‌ ಉಮ್ಮತ್‌ ಎಂಬುದು ಇವರ ಬಿರುದು. ತಾತನ ಹೆಸರಿನ ಮೂಲಕ ಇಬ್ದುಲ್‌ 
ಹ್‌ ಎಂಬ ಹೆಸರಿನಿಂದ ಖ್ಯಾತರಾದರು. ಪ್ರಾರಂಭ ಕಾಲದಲ್ಲಿಯೇ ಅಬೂಬಕರ್‌ರ(ರ) 
ದೇಶದಿಂದ ಸತ್ಯವಿಶ್ವಾಸ ಸ್ವೀಕರಿಸಿದ್ದರು. ಸತ್ಯನಿಷೇಧಿಗಳಿಂದ ಪೀಡನೆಗೊಳಪಟ್ಟಾಗ 
)ದಿವರ್ಯರ(ಸ) ಅನುಮತಿ ಪಡೆದು ಮಕ್ಕಾದಿಂದ ಅಬಿಸೀನಿಯಾಕ್ಕೆ ಹೊರಟರು. ಕೆಲವು 
0 ತರುವಾಯ ಮಕ್ಕಾಗೆ ಮರಳಿದರು. ಅನಂತರ ಎಲ್ಲರೊಂದಿಗೇ ಮದೀನಾಕ್ಕೆ ವಲಸೆ 
'ದರು. ಎಲ್ಲ ಯುದ್ದಗಳಲ್ಲಿಯೂ ಭಾಗವಹಿಸಿದ್ದರು. ಬದ್ರ್‌ ಯುದ್ಧದಲ್ಲಿ ಅವರ ತಂದೆ 
چم‎ ಕೂಡ ಮುಸ್ಲಿಮರ ವಿರುದ್ಧ ಹೋರಾಡುತ್ತಿದ್ದರು. ಹೊಂಚು ಹಾಕಿ ಮಗನ ಮೇಲೆ 
ر‎ ಬಿಡುತ್ತಿದ್ದರು. ಕೊನೆಗೆ ಅಬೂ ಉಬೈದಾ(ರ) ಕೂಡ ಆವೇಶಗೊಂಡು ಹತ್ತಿರ ಸಾಗಿ 
, ಬೀಸಿದರು. ಒಂದೇ ಏಟಿಗೆ ಅಬ್ದುಲ್ಲಾರ ಕಥೆ ಮುಗಿಯಿತು. ಉಹುದ್‌ ಯುದ್ಧದಲ್ಲಿ 
ದ ಎರಡು ತುಂಡುಗಳು ಪ್ರವಾದಿವರ್ಯರ(ಸ) ಮುಖದಲ್ಲಿ ಸಿಕ್ಕಿಕೊಂಡವು. ಅಬೂ 
\ದಾರು(ರ) ಅವುಗಳನ್ನು ಕಚ್ಚಿ ಎಳೆದರು. ಇದರಿಂದಾಗಿ ಅವರ ಎರಡು ಹಲ್ಲುಗಳು 
ಂರಿದುವು. 


ಸಚ್ಚಾ ದೀನ್‌ 

ನಜ್ರಾನ್‌ನವರಿಗೆ ಶಿಕ್ಷಣ ನೀಡುವುದಕ್ಕಾಗಿ ಪ್ರವಾದಿವರ್ಯರು(ಸ) ಅಬೂ ಉಬೈದಾ 
ಕಳುಹಿಸಿದರು ಮತ್ತು "ಇವರು ಸಮುದಾಯದ ವಿಶ್ವಸ್ಥ ವ್ಯಕ್ತಿಯಾಗಿದ್ದಾರೆ. ನ 
ಶಿಕ್ಷಣವನ್ನೂ ನೀಡುವರು ಮತ್ತು ನಿಮ್ಮ ಜಗಳಗಳನ್ನೂ ಪರಿಹರಿಸುವರು” £ 
ನಜ್ರಾನ್‌ನವರಿಗೆ ಹೇಳಿದರು. ಇಸ್ಲಾಮಿನ ಪ್ರಚಾರಕ್ಕಾಗಿ ಅಬೂ ಉಚಬೈದಾರು(ರ) ہہ‎ 
ಪ್ರಯತ್ನಿಸಿದರು. ಹಲವು ಜನಾಂಗಗಳಲ್ಲಿ ಅವರ ಪ್ರಯತ್ನದಿಂದಾಗಿ ಇಸ್ಲಾಮ್‌ ಹರಃ 
ಅರೇಬಿಯಾದ ಅನೇಕ ಗೋತ್ರಗಳು ಸಿರಿಯಾದಲ್ಲಿ ವಾಸವಾಗಿದ್ದುವು ಮತ್ತು ಅವೇ 
ಕ್ರೈಸ್ತಧರ್ಮ ವನ್ನನುಸರಿಸುತ್ತಿದ್ದುವು. ಅಬೂ ಉಬೈದಾರ(ರ) ಪ್ರಯತ್ನಗಳಿಂದ ಆ 
ಗೋತ್ರಗಳೂ ಸತ್ಮವಿಶ್ವಾಸ ಸ್ವೀಕರಿಸಿದುವು. 

ಪ್ರವಾದಿವರ್ಯರ(ಸ) ಕಾಲಾನಂತರವೂ ಅವರು ಅನೇಕ ಯುದ್ಧ; ಗಳಲ್ಲಿ ಭಾಗವಹಿಸಿ; 
ಅಬೂಬಕರ್‌ರ(ರ) ಕಾಲದಲ್ಲಿ ಸಿರಿಯಾದ ಹಲವೆಡೆಗಳಿಗೆ ಇಸ್ಲಾಮೊ ಸೇನೆಯ 
ರವಾನಿಸಲಾಗಿತ್ತು. ಪ್ರತಿಯೊಂದು ಸೇನಾ ತುಕಡಿಗೂ ಪ್ರಖ್ಯಾತ ಸಹಾಬಿಗಳನ್ನು ಸರದಾರರ 
ನೇಮಿಸಿದ್ದರು. ಆದರೆ ಎಲ್ಲ ಸರದಾರರೂ ಒಟ್ಟಾದಾಗ ಅಬೂ ಉಬೈದಾರನ್ನೇ 3 
ಸರದಾರರನ್ನಾಗಿ ಅಂಗೀಕರಿಸಬೇಕೆಂದು ಅವರು ಆದೇಶಿಸಿದ್ದರು. 

ಹ. ಅಮ್ರ್‌ ಬಿನ್‌ ಆಸ್‌(ರ) ಹಲವು ದಿನಗಳಿಂದ ಬೈತುಲ್‌ ಮುಕದ್ದಿಸ್‌ನ ಕೋಃ 
ಮೇಲೆ ಮುತ್ತಿಗೆ ಹಾಕಿಕೊಂಡಿದ್ದರು. ಅಬೂ ಉಬೈದಾರು(ರ) ತಮ್ಮೆಲ್ಲಾ ಪ್ರಾಂತ್ಯಗಳ £ 
ಹತೋಟಿ ಸಾಧಿಸಿಯಾದ ಬಳಿಕ ಅಮ್ರ್‌ ಬಿನ್‌ ಆಸ್‌ರೊಂದಿಗೆ ಬಂದು ಸೇರಿದರು. ಹಾಗೆಃ 
ಹೆ.ಉಮರ್‌ರನ್ನು(ರ) ಪತ್ರ ಬರೆದು ಕರೆಸಿದರು. ಅವರೂ ಬಂದು ಸೇರಿದರು. ಅಷ್ಟು بت‎ 
ಕ್ರೈಸ್ತರೂ ಬೇಸತ್ತು ಹೋಗಿದ್ದರು. ಅವರೇ ಒಪ್ಪಂದಕ್ಕೆ ಮುಂದಾದರು. ಈ ರೀತಿಯ 
ಒಪ್ಪಂದ ಪತ್ರದ ಮೂಲಕ ಯಾವುದೇ ಕಾದಾಟಎಲ್ಲದೆ 'ಬೈತುಲ್‌ ಮುದ್ದಿ; 
ಜಯಿಸಲಾಯಿತು. 

ಇಡೀ ಸಿರಿಯಾ ದೇಶವನ್ನು ಜಯಿಸಿದಾಗ ಆ ದೇಶವನ್ನು ಅಬೂ ಉಬೈದಾರ ء‎ 
ಒಪ್ಪಿಸಲಾಯಿತು. ಅಲ್ಲಿ ಅವರು ನಡೆಸಿದ ಉತ್ತಮ ಆಡಳಿತದಿಂದಾಗಿ ದೇಶದ ಹೆ 
ಮುಸ್ಲಿಮೇತರರು ಇಸ್ಲಾಮ್‌ ಸ್ವೀಕರಿಸಿದರು. 

ಅಬೂ ಉಬೈದಾರು(ರ) ಬಹಳೆ ಸಾಧಾರಣ ಜೀವನ ಸಾಗಿಸಿದರು. ಸಿರಿಯಾದಲ್ಲಿರ 
ಅನೇಕ ಜನರಲ್ಲಿ ವೈಭವದ ಸೋಂಕು ತಗುಲಿತ್ತು. ಆದರೆ ತನ್ನ ನಾಯಕತ್ವ ಕಾಲದಲ್ಲಿ 
ಅಬೂ ಉಬೈದಾರು(ರ) ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದರು ಮತ್ತು ಬಹಳ ಕಷ್ಟಃ 
ಸಹಿಸುತ್ತಿದ್ದೆರು. ಮನೆಯಲ್ಲಿಯೂ ಅಗತ್ಯದ ವಸ್ತುಗಳಿರುತ್ತಿರಲಿಲ್ಲ. ಒಮ್ಮೆ ಹಉಮರ್‌ 
ನಾಲ್ಲೂರು ದಿನಾರ ಮತ್ತು ನಾಲ್ಕು ಸಾವಿರ ದಿರ್ಹಮ್‌ಗಳನ್ನು ಅಬೂ ಉಬೈೆದಾರಿ 
ಪಾರಿತೋಷಕವಾಗಿ ಕಳುಹಿಸಿದರು. ಅವರು ಅದನ್ನು ಸೈನಿಕರಲ್ಲಿ ಹಂಚಿಬಿಟ್ಟರು. 


ಮರಣ 
ಜಾಬಿಯಾದಲ್ಲಿ ಪ್ಲೇಗು ರೋಗಕ್ಕೆ ತುತ್ತಾಗಿ ಹಿಜರಿ 18ರಲ್ಲಿ ಮರಣ ಹೊಂದಿರ 
ಅವರಿಗೆ 58ವರ್ಷ ಪ್ರಾಯವಾಗಿತ್ತು. ಅಲ್ಲಾಹ್‌ ಅವರಿಂದ ಸಂತುಷ್ಪನಾಗಲಿ. 


ಸಚ್ಚಾ ದೀವ್‌ 


10. ಹರ್ರುತ್‌ ಸಠಈದ್‌ ಬಿನ್‌ ರ್ಳುದ್‌(ರ) 

ಇವರ ಹೆಸರು ಸಈದ್‌ ಮತ್ತು ತಂದೆಯ ಹೆಸರು ರುದ್‌ ಎಂದಾಗಿತ್ತು. ರ್ಲುದ್‌ರು 
ವಾದಿವರ್ಯರ(ಸ) ಪ್ರವಾದಿತ್ವ ಪ್ರಾಪ್ತಿಗಿಂತ ಮುಂಚೆಯೇ ಮರಣ ಹೊಂದಿದ್ದರು. ಆದರೆ 
ನರು ಸತ್ಯಧರ್ಮದ ನಿರೀಕ್ಷೆಯಲ್ಲಿದ್ದರು. ಅವರು ಸ್ವತಃ ಕೆಡುಕುಗಳಿಂದ ದೊರವಿರುತ್ತಿದ್ದರು 
زج‎ ಇತರರನ್ನು ಸಾದ್ಯಂತ ಕೆಡುಕಿನಿಂದ ದೂರವಿರಿಸಲು ಪ್ರಯತ್ನಿಸುತ್ತಿದ್ದರು. ಅರೇಬಿಯಾದಲ್ಲಿ 
ದು ಜನರು ತಮ್ಮ ಹೆಣ್ಣು ಮಕ್ಕಳನ್ನು ಜೀವಂತ ಹೂಳುತ್ತಿದ್ದರು. ಯಾವನಾದರೂ 
ರ್ನಯಿ ತಂದೆ ತನ್ನ ಹೆಣ್ಣು ಮಗುವನ್ನು ಜೀವಂತ ಹೊಳಲು ಹೋಗುತ್ತಿರುವುದಾಗಿ ತಿಳಿದು 
0ದರೆ, ಇವರು ಕೂಡಲೇ ಧಾವಿಸಿ ಮಗುವನ್ನು ಪಡೆದುಕೊಂಡು ಪೋಷಿಸುತ್ತಿದ್ದರು. ಮಗು 
وہ‎ ಯುವತಿಯಾದಾಗ ಆಕೆಯ ತಂದೆಯೊಡನೆ: “ಬೇಕಿದ್ದರೆ ಕರೆದುಕೊಂಡು ಹೋಗು 
ನೃಥಾ ಇಲ್ಲೇ ಇರಲಿ. ನಾನೇ ಸಾಕುತ್ತೇನೆ" ಎನ್ನುತ್ತಿದ್ದರು. 


سی 
ತ್ಯ‏ 


ಸ್ವೀಕಾರ 
ಪ್ರವಾದಿವರ್ಯರು(ಸ) ಸಂದೇಶ ಪ್ರಚಾರ ಕಾರ್ಯ ಆರಂಭಿಸಿದಾಗ, ಪ್ರಾರಂಭದ 
ನಗಳಲ್ಲೇ ಸಈದ್‌ ಇಸ್ಲಾಮ್‌ ಸ್ವೀಕರಿಸಿದರು. ಅವರ ಪತ್ನಿ ಫಾತಿಮಾ ಕೂಡ ಸತ್ಯವಿಶ್ವಾಸ 
€ಕರಿಸಿದರು. ಫಾತಿಮಾ(ರ), ಹೆ.ಉಮರ್‌ರ(ರ) ಸೋದರಿಯಾಗಿದ್ದರು. ಈ ಧೀರ ವನಿತೆಯ 
'ಟ್ಟಿತನ ಮತ್ತು ದೃಢವಿಶ್ವಾಸದಿಂದ ಪ್ರಭಾವಿತರಾಗಿ ಉಮರ್‌(ರ) ಇಸ್ಲಾಮ್‌ ಸ್ವೀಕರಿಸಿದ್ದರು. 

ಇತರ ಮುಸ್ಲಿಮರಂತೆಯೇ ಹ.ಸಈದ್‌(ರ) ಕೂಡ ಸತಾಯಿಸಲ್ಪಟ್ಟರು. ದೌರ್ಜನ್ಯ ಮಿತಿ 
ರಿದಾಗ, ಪ್ರವಾದಿವರ್ಯರ(ಸ) ಅನುಮತಿ ಪಡೆದು ತಮ್ಮ ಜನ್ಮ ನಾಡನ್ನು ತೊರೆದು 
ಏಿದೀನಾಕ್ಕೆ ವಲಸೆ ಹೋದರು. 

ಹ.ಸಈದ್‌ ಓರ್ವ ಧ್ಯಾನಾಸಕ್ತ ವ್ಯಕ್ತಿಯಾಗಿದ್ದರು. ಜನರೊಡನೆ ಬಹಳ ಕಡಿಮೆ 
3ರೆಯುತ್ತಿದ್ದರು. ಆದರೆ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌ನ ಸಂದರ್ಭವೊದಗಿದಾಗ ಮತ್ತು 
ಸರ್ಗ ಗಳಿಸುವ ಮಾತೆತ್ತಿದಾಗಲೆಲ್ಲಾ ಇತರರಿಗಿಂತ ಮುಂದಿರುತ್ತಿದ್ದರು. ಎಲ್ಲ ಯುದ್ಧಗಳೆಲ್ಲೂ 
ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದರು ಮತ್ತು ಪರಾಕ್ರಮದಿಂದ ಹೋರಾಡುತ್ತಿದ್ದರು. ಬದ್ರ್‌ 
ಮುದ್ಧದ ವೇಳೆ, ಪ್ರವಾದಿವರ್ಯರೇ(ಸ) ಯಾವುದೋ ಕಾರ್ಯ ನಿಮಿತ್ತ ಸಈದ್‌ರನ್ನು 
ತೀರೆಡೆಗೆ ಕಳುಹಿಸಿದ್ದರು. ಅವರು ಮರಳುವಾಗ ಬದ್ರ್‌ನ ಯೋಧರು ವಿಜಯ ಗೀತೆ 
ಕಾಡುತ್ತಾ ಮರಳುತ್ತಿದ್ದರು. ಪ್ರವಾದಿವರ್ಯರು(ಸ) ಸಮರಾರ್ಜಿತ ಸೊತ್ತಿನಲ್ಲಿ ಸಈದ್‌ರ(ರ) 
ಕಾಲನ್ನೂ ಲೆಕ್ಕ ಹಾಕಿದರು. ಮತ್ತು "ಅಲ್ಲಾಹನಿಚ್ಚಿಸಿದರೆ ನಿಮಗೆ ಜಿಹಾದ್‌ನ ಪ್ರತಿಫಲವೂ 
ಸೊರೆಯಬಹುದು" ಎಂದು ಹೇಳಿದರು. 

ಹ.ಉಮರ್‌ರು(ರ) ಸಈದ್‌ರನ್ನು ಯಾವುದಾದರೂ ಪ್ರಾಂತ್ಯದ ರಾಜ್ಯಪಾಲರನ್ನಾಗಿ 
ಸಾಡಬೇಕೆಂದು ಹಲವು ಬಾರಿ ಬಯಸಿದರು. ಆದರೆ ಸಈದ್‌(ರ) ಅದಕ್ಕೆ ಸುತರಾಂ ಒಪ್ಪಲಿಲ್ಲ. 
ಸಿರಿಯಾದ ಯುದ್ಧದಲ್ಲಿ ಅವರು ಸೇನೆಯ ದಂಡನಾಯಕರಾಗಿದ್ದರು. ಡಮಾಸ್ಕಸ್‌ ಮತ್ತು 
ಯರ್ಮೂಕ್‌ ಯುದ್ಧದಲ್ಲಿಯೂ ಅವರು ಭಾಗವಹಿಸಿದರು ಮತ್ತು ಕೆಚ್ಚೆದೆಯಿಂದ ಹೋರಾಡಿದರು. 


ಸಚ್ಚಾ ದೀನ್‌ { 
ಹೀಗೆ ಹ.ಅಬೂ ಉಬೈದಾರು(ರ) ಡಮಾಸ್ಕಸನ್ನು ಜಯಿಸಿದಾಗ ಸಈದ್‌ರನ್ನು(ರ) ಒತ್ತಾಂ 
ಪೂರ್ವಕ ಅಲ್ಲಿನ ರಾಜ್ಯಪಾಲರನ್ನಾಗಿ ನೇಮಿಸಿದರು. ಆದರೆ ಅಬೂ ಉಬೈೆದಾರು( 
ಜಿಹಾದ್‌ಗೆ ಹೊರಟು ಹೋದಾಗ ಸಈದ್‌ರಿಂದ ತಡೆಯಲಾಗಲಿಲ್ಲ. ಅವರು ಅಬ 
ಉಬೈದಾರಿಗೆ(ರು ಪತ್ರ ಬರೆದು, "ನಾನು ನಾಯಕತ್ವಕ್ಕಿಂತ ಜಿಹಾದ್‌ನಲ್ಲಿ ಪಾಲ್ಗೊಳ್ಳುವುದನ 
ಇಷ್ಟಪಡುತ್ತೇನೆ. ನನ್ನ ಜಾಗದಲ್ಲಿ ನೀವು ಬೇರಾರನ್ನಾದರೂ ನೇಮಿಸಿರಿ. ನಾನು ಬಂಃ 
ನಿಮ್ಮೊಂದಿಗೆ ಜಿಹಾದ್‌ನಲ್ಲಿ ಸೇರುತ್ತೇನೆ" ಎಂದು ತಿಳಿಸಿದರು. 


ಮರಣ. 

; ಸಿರಿಯಾ ವಿಜಯದ ಬಳಿಕ ಅವರು ಮೌನ ದಿಕ್ಲೆ ತೊಟ್ಟು ಏಕಾಂತದೇ 
ಇರತೊಡಗಿದರು. ಹಿಜರಿ 50 ಅಥವಾ 50ರಲ್ಲಿ ಶುಕ್ರವಾರದಂದು ಇಹಲೋಕ ತೈಜಿಸಿದರ 
ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್‌. 

ಬಿನ್‌ ಅಬೀ ವಕ್ಕಾಸರು(ರ) ಅವರ ಜನಾರುಕ್ಕೆ ಸ್ನಾನ ಮಾಡಿಸಿದರ‏ دہ بج 
ಅಬ್ದುಲ್ಲಾ ಬಿನ್‌ ಉಮರ್‌ರು(ರ) ಜನಾರು ನಮಾರು್‌ ನಿರ್ವಹಿಸಿದರು ಮತ್ತು ಮದೀನಾ‏ 
ತಂದು ದಫನ ಮಾಡಲಾಯಿತು. ಹಸಈಃದ್‌ ಬಿಸ್‌ ರುದ್‌(ರ) ಬಹಳ ಸೆಚ್ಚಾರಿತ್ಯ್ಯವಂತರಾಗಿದ್ದರ‏ 
ಯಾವಾಗಲೂ ದೇವಧ್ಯಾನದಲ್ಲಿಯೇ ಮುಳುಗಿರುತ್ತಿದ್ದರು. ಲೋಕದ ಜಂಜಡಗಳೆಲ್ಲಿ ಯಾವುಂ‏ 
ಆಸಕ್ತಿಯಿರಲಿಲ್ಲ. ಅವರ ಜೀವನವು ಪರಲೋಕ ಜೀವನದ ಸಿದ್ಧತೆಗಳಿಗೆ ಒಂ‏ 
ಮಾದರಿಯಾಗಿತ್ತು. ಅಲ್ಲಾಹ್‌ ನಮ್ಮನ್ನೂ ಅವರ ಹಿಂಬಾಲಕರನ್ನಾಗಿ ಮಾಡಲಿ- ಆಮೊನ‏ 


ಪ್ರವಾದಿಗಳ ಚರಿತ್ರೆ 


ಪ್ರವಾದಿಗಳು ಎಲ್ಲೆಲ್ಲಿ ಮತ್ತು ಯಾವ್ಯಾವ ಜನಾಂಗಗಳಲ್ಲಿ ಆಗತರಾಗಿದ್ದ ರೆಂಬ ಸ್ಪಷ್ಟ 
ನವಿರುವುದು ಅಲ್ಲಾಹನಿಗೆ. ಮಾತ್ರ. ಅಲ್ಲಾಹನು ಸಕಲ ಮಾನವರ ಮಾರ್ಗದರ್ಶನಕ್ಕಾಗಿ 
2 ಜನಾಂಗಗಳಿಗೂ-ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳನ್ನು ಕಳುಹಿಸಿರುವನು. ಅವರೆಲ್ಲರೂ 
ಸ್ಲಾಹನ ಆರಾಧನೆ, ಇಸ್ಲಾಮಿನ ಅನುಸರಣೆ ಮಾಡಲು ಮತ್ತು ದೇವಾಜ್ಞೋಲ್ಲಂಘನೆ ಮತ್ತು 
ಕುದೇವಾರಾಧನೆಯಿಂದ ದೂರವಿರುವಂತೆ ಜನರಿಗೆ ಬೋಧಿಸಿರುವರೆಂಬುದಷ್ಟೇ ನಮಗೆ 
'ದಿರುವ ವಿಚಾರ. ಆ ಪ್ರವಾದಿಗಳ ಚರಿತ್ರೆಯನ್ನು ಅಭ್ಯಸಿಸುವುದರ ಪ್ರಯೋಜನವೇನೆಂದರೆ, 
ಸರು ನಡೆದ ಹಾದಿಯಲ್ಲಿ ನಡೆಯಲು ಮತ್ತು ಸತ್ಯ್ಕರ್ಮಗಳನ್ನೆಸಗಲು ಅದರಿಂದ -ನಮಗೆ 
"ರಣೆ ಸಿಗುತ್ತದೆ. ಅವರಲ್ಲಿ ಕೆಲವು ಪ್ರವಾದಿಗಳ ಚರಿತ್ರೆಯನ್ನು ಅರಿಯೋಣ: 


1. رین‎ ಹೂದ್‌(ಅಲೈಹಿಸ್ಸಲಾಮ್‌) 


ದ್‌ ಜನಾಂಗ 

ಪ್ರವಾದಿ ನೂಹ್‌(ಅ)ರ ಜನಾಂಗದ ಬಳಿಕ ಇನ್ನೊಂದು ಜನಾಂಗವು ಅಲ್ಲಾಹನ 
ಇಮಿಯಲ್ಲಿ ಕ್ಷೋಚೆಯನ್ನು ಹರಡಿತ್ತು. ಆ ಜನಾಂಗದ ಹೆಸರು 'ಆದ್‌' ಎಂದಾಗಿತ್ತು. 
ہد‎ ಆ ಜನಾಂಗದವರಿಗೆ ಪ್ರಚಂಡ ಶಕ್ತಿ-ಸಾಮರ್ಥ್ಯವನ್ನು ದಯಪಾಲಿಸಿದ್ದನು. ಅವರು 
ಢೆಕಾಯದ ಎತ್ತರದ ಮಾನವರಾಗಿದ್ದರು. ದೊಡ್ಡ ದೊಡ್ಡ ತೋಟಗಳು, ಎತ್ತರೆತ್ತರದ 
ಸ್ಪಿಡಗಳು, ಸಂಪತ್ತು ಎಲ್ಲವನ್ನೂ ಅಲ್ಲಾಹನು ಅವರಿಗೆ ದಯಪಾಲಿಸಿದ್ದನು. ಆದರೆ ಆ ಎಲ್ಲ 
'ಮತ್ತುಗಳನ್ನು ಗಳಿಸಿಯೂ ಅವರು ಅಲ್ಲಾಹನಿಗೆ ಕೃತಜ್ಞರಾಗಿರುವುದರ ಬದಲು ಅಹಂಕಾರ 
ಪ್ರುಕೊಳ್ಳತೊಡಗಿದರು. ತಮ್ಮನ್ನು ಉತ್ಕಷ್ಟರೆಂದು ಭಾವಿಸ ತೊಡಗಿದರು. ಮೂರ್ತಿಪೂಜೆ, 
:ವಾಜ್ಞೋಲ್ಲಂಘುಣೆ, ಅಕ್ರಮ-ದೌರ್ಜನ್ಯವೇ ಮೊದಲಾದ ಎಲ್ಲ ರೀತಿಯ ಕೆಡುಕುಗಳೂ 
ನರಲ್ಲಿ ಬೆಳೆದು ಬಿಟ್ಟವು. ಅವರು ಅಲ್ಲಾಹನ ಭೂಮಿಯಲ್ಲಿ ಕ್ಷೋಭೆಯನ್ನು ಹರಡಿದರು. 


ವಾದಿ ಹೂದ್‌(ಅ) 

ಕೊನೆಗೆ ಅಲ್ಲಾಹನು ಆ ಜನರ ಮೇಲೆ ಕರುಣೆ ತೋರಿದನು. ಅವರ ಮಾರ್ಗದರ್ಶನಕ್ಕಾಗಿ 
ಏದ್‌(ಅ)ರನ್ನು ತನ್ನ ಸಂದೇಶವಾಹಕರನ್ನಾಗಿ ಮಾಡಿದನು. ಅವರನ್ನು ಕೆಡುಕಿನಿಂದ ರಕ್ತಿಸಿ 
ಸ್ಲಾಮಿನ ನೇರ-ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ಕಲಿಸುವ ಹೊಣೆಯನ್ನು ಹೂದ್‌(ಲುರಿಗೆ 
'ಡಿದನು. ಪ್ರವಾದಿ ಹೂದ್‌(ಅ) ಮಹಾ ಸತ್ಕವಂತರೂ ಸಚ್ಚಾರಿತ್ಯ್ಯವಂತರೂ ಆಗಿದ್ದರು. 
ವರು ಜನರ ಒಳಿತನ್ನು ಬಯಸುತ್ತಿದ್ದರು. ಅವರೂ ಆದ್‌ ಜನಾಂಗದವರೇ ಆಗಿದ್ದರು 


ಸಚ್ಚಾ ದೀನ್‌ نے‎ 
ಮತ್ತು ದೇವ ಸಂದೇಶವಾಹಕರೂ ಆಗಿದ್ದರು. ಹೊದ್‌(ಅ)ರು ಜನರಿಗೆ ಬಹಳ ಪ್ರಿ ಪ್ರೀತಿಯ: 
ಬೋಧಿಸಿದರು. 


ಪ್ರವಾದಿ ಹೂದ್‌ರ ಬೋಧನೆಗಳು 

“ಸೋದರರೇ! ನಿಮ್ಮ ದೇಹದಾರ್ಥ್ಯ, ದೈಹಿಕ ಸಾಮರ್ಥ್ಯ ಮತ್ತು ಅಧಿಕಾರಗಳ : 
ಅಹಂಕಾರ ಪಟ್ಟು ಕೊಳ್ಳಬೇಡಿರಿ. ಅಲ್ಲಾಹನಿಗೆ ಕೃತಜ್ಞತೆಯನ್ನರ್ಪಿಸಿರಿ. ಅವನೇ ನಿಮಗ 
ಎಲ್ಲ ಸೌಭಾಗ್ಯವನ್ನು ನೀಡಿರುವನು ಮತ್ತು ನೂಹ್‌(ಅ)ರ ಜನಾಂಗದ ಬಳಿಕ ನಿಮಗೆ 
ಭೂಮಿಯಲ್ಲಿ ಅಧಿಕಾರವನ್ನು ದಯಪಾಲಿಸಿದನು. ಸಮೃದ್ಧಿ ನೀಡಿದನು ಮತ್ತು ಎಲ್ಲ ರೀ 
ವೈಭೋಗಗಳನ್ನೂ ಕರುಣಿಸಿದನು. ಆದ್ದರಿಂದ ಅಲ್ಲಾಹನನ್ನು ಮರೆಯದಿರಿ ಮತ್ತು ನ 
ಸ್ವತಃ ನಿಮ್ಮ ಕೈಗಳಿಂದಲೇ ಉಂಟು ಮಾಡಿದಂತಹ ವಿಗ್ರಹಗಳನ್ನು ಪೂಜಿಸದಿರಿ. ಅವು جح‎ 
ಸುಖ-ದುಃಖ ಯಾವುದನ್ನೂ ನೀಡಲಾರವು. ಜೀವನ, ಲಾಭ-ನಷ್ಟಗಳೆಲ್ಲವೂ ಅಲ್ಲಾ 
ಕೈಯಲ್ಲಿವೆ. ನೀವು ಬಹಳ ಕಾಲದಿಂದಲೂ ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುತ್ತಿರುಃ 
ಆದರೆ ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಕೃತ್ಯಗಳನ್ನು ತೊರೆದು ಪಶ್ಚಾತ್ತಾಪ ಪ 
ಮರಳಿದರೆ ಅಲ್ಲಾಹ್‌ ನಿಮ್ಮನ್ನು ಕ್ಲಮಿಸುವನು. ಅವನ ಮಾತಿನಂತೆ ನಡೆಯಿರಿ. ಪರಿಶ 
ಜೀವನ ಸಾಗಿಸಿರಿ. ಅವನು ನಿಮಗೆ ನಿರಂತರ ಸಮೃದ್ದಿ ಮತ್ತು ಶ್ರೇಷ್ಠತೆಯನ್ನು ದಯಪಾಲಿಸುವ 
ನೋಡಿ, ನಾನು ನಿಮ್ಮಿಂದ ಏನೂ ಪ್ರತಿಫಲವನ್ನು ಬಯಸುವುದಿಲ್ಲ. ಕೇವಲ ನಿಃ 
ಒಳಿತಿಗಾಗಿ ಹೇಳುತ್ತಿದ್ದೇನೆ. ನಾನು ತೋರಿದ ಹಾದಿಯಲ್ಲಿ ನಡೆಯಿರಿ. ಇಹಪರಗಳೆರಡರೇ 
ಯಶಸ್ಸು ಮತ್ತು ಗೌರವವನ್ನು ಪಡೆಯುವಿರಿ.” 


ಜನಾಂಗದ ವರ್ತನೆ 

ಆದರೆ ಹೂದ್‌ರ ಜನಾಂಗದವರು ಅವರ ಯಾವೊಂದು ಮಾತನ್ನೂ ಸ್ವೀಕರಿಸಲಿ 
ಅವರ ಬೋಧನೆಗಳಿಗೆ ಕಿವಿಗೊಡಲಿಲ್ಲ ಮತ್ತು ನಿರಂತರ ದೌರ್ಜನ್ಯ ವನ್ನೆಸಗುತ್ತಲೇ ಇದ್ದ 
ಮೂರ್ತಿ ಪೂಜೆ ಮಾಡುವುದನ್ನು ಮುಂದುವರಿಸಿದರು. ಮಾತ್ರವಲ್ಲ ಹ.ಹೊದ್‌(ಅ)೭ 
ನಿರಾಕರಿಸಿದರು. ಅವರನ್ನು ಸತಾಯಿಸಿದರು. ಅವರಿಗೆ ದುಃಖವನ್ನುಂಟು ಮಾಡಿದರು. "ಅಲ್ಲಾ 
ಯಾವ ಸಂದೇಶವಾಹಕರನ್ನೂ ಕಳುಹಿಸಿಲ್ಲ ಮತ್ತು ಯಾವುದೇ ಸಂದೇಶವನ್ನು ನೀಡಿ 
ಇವೆಲ್ಲ ನೀವು ಸೃಷ್ಟಿಸಿ ಹೇಳುವ ಮಾತುಗಳು" ಎಂದು ಜನಾಂಗದವರು ಹೇಳುತ್ತಿದ್ದ 
ಹೂದ್‌ರನ್ನು ಹುಚ್ಚರೆಂದೂ, ಪೆದ್ದರೆಂದೂ ಹಿಯಾಳಿಸಿದರು. ಅವರನ್ನು ಅಪಹಾಸ್ಕ ಮಾಡಿ! 
ಮತ್ತು ತರತರವಾಗಿ ಹೀನೈಸಿದರು. ಹ.ಹೊದ್‌(ಅ)ರು ಅವರ ದೌರ್ಜನ್ಯಗಳನ್ನು ಸಹಿಸುತ್ತಿದ್ದ 
ತಾಳ್ಮೆ ವಹಿಸುತ್ತಿದ್ದರು ಮತ್ತು ಹೀಗೆನ್ನುತ್ತಿದ್ದರು "ಸೋದರರೇ! ನಾನು ಹುಚ್ಚನೂ ಅ 
ಪೆದ್ದನೂ ಅಲ್ಲ. ನಾನು ಅಲ್ಲಾಹನಿಂದ ನೇಮಿಸಲ್ಪಟ್ಟ ಪ್ರವಾದಿಯಾಗಿದ್ದೇನೆ. ನಾನು ನಿಃ 
ಪುನಃ ಹೇಳುತ್ತಿದ್ದೇನೆ. ಕೇಳಿರಿ, ನೀವು ನಿಮ್ಮ ಕುಕೃತ್ಯಗಳನ್ನು ತೊರೆಯದಿದ್ದರೆ, ಅಲ್ಲಾ 
ನಿಮಗೆ ಘೋರ ಶಿಕ್ಷೆಯನ್ನು ನೀಡುವನು. ಆಕಾಶದಿಂದ ಯಾತನೆಯೆರಗಿಸುವನು ಮ 
ಪರಲೋಕದಲ್ಲಂತೂ ಇಹಲೋಕಕ್ಕಿಂತಲೂ ಕಠಿಣ ಯಾತನೆ ಮತ್ತು ಅವವ 
ದೊರೆಯಲಿರುವುದು." 


ಸಚ್ಚಾ ದೀನ್‌ 
ಆದ್‌ ಜನಾಂಗದವರು ಕೋಪೋದ್ರಿಕ್ಷರಾದರು. ಅಲ್ಲಾಹನ ಆಜ್ಞೋಲ್ಲಂಘನೆಯಲ್ಲಿ 


ಉದ್ದಟತನ ತೋರಿದರು. ಪ್ರವಾದಿಯವರನ್ನು ಮತ್ತಷ್ಟು ಸತಾಯಿಸ ತೊಡಗಿದರು.‏ رج 
ಸನ ಸಂದೇಶದ ಅವಹೇಳನ ಮಾಡ ತೊಡಗಿದರು. ದೇವ ಸಂದೇಶವಾಹಕರನ್ನು‏ 
ಾನಿಸಿದರು. ವಿಗ್ರಹಗಳನ್ನು ನಿರಂತರ ಪೂಜಿಸಿದರು ಮತ್ತು ಹೀಗೆನ್ನ ತೊಡಗಿದರು:‏ 
ಹೂದ್‌! ಎಲ್ಲಿ ಆ ಯಾತನೆ? ಅದನ್ನು ತರುವುದಿಲ್ಲವೇಕೆ?” ಆಗ ಹೊದ್‌(ಅ)‏ 
ರು: "ಸರಿ ಹಾಗಾದರೆ ಇನ್ನು ಅಲ್ಲಾಹನ ಯಾತನೆಯನ್ನು ನಿರೀಕ್ಷಿಸುತ್ತಲಿರಿ.”‏ 


ನೆಯ ಬಿರುಗಾಳಿ 

ಕೊನೆಗೂ ಅವರು ಕಾಯುತ್ತಿದ್ದಂತಹ ಯಾತನೆ ಬಂದೆರಗಿತು. ಒಂದು ದಟ್ಟವಾದ 
ತ ಅವರ ಬಯಲುಗಳತ್ತ ಸಾಗಿ ಬರುತ್ತಿರುವುದನ್ನು ಅವರು ಕಂಡರು. ಅವರು 
ಖಾಗುವುದೆಂದು ಸಂತೋಷಪಟ್ಟರು. ಆದರೆ ಅದು ಅಲ್ಲಾಹನ ಯಾತನೆಯ 
ಇಳಿಯಾಗಿತ್ತು. ಏಳು ರಾತ್ರಿ ಮತ್ತು ಎಂಟು ಹೆಗಲುಗಳಲ್ಲಿ ನಿರಂತರ ಈ ಚಂಡ 
ತ ಬೀಸುತ್ತಲೇ ಇತ್ತು ಹಾಗೂ ಅವರ ಗ್ರಾಮಗಳೆಲ್ಲವೂ ಅಡಿಮೇಲಾದುವು. ಅವರ 
ದೇಹಗಳು ಭಯಂಕರ ಬಿರುಗಾಳಿಯಿಂದ ಉರುಳಿ ಬಿದ್ದಂತಹ ಖರ್ಜೂರದ ಮರಗಳಂತೆ 
ಚದುರಿ ಬಿದ್ದಿದ್ದುವು. ಅವರ ಅಹೆಂಕಾರಗಳೆಲ್ಲವೂ ನುಚ್ಚು ನೂರಾದುವು. "ನಮಗಿಂತ 
ಬಿಗಳು ಬೇರಾರಿದ್ದಾರೆ?' ಎಂದವರು ಕೇಳುತ್ತಿದ್ದರು. ಆದರೆ ಯಾತನೆಯ ಚಂಡಮಾರುತವು 
ನ್ನು ಯಾವ ರೀತಿ ನಾಶಮಾಡಿ ಬಿಟ್ಟಿತೆಂದರೆ, ಅಲ್ಲಿ ಪಾಳು ಭೂಮಿಯ ಹೊರತು 
ನೂ ಉಳಿದಿರಲಿಲ್ಲ. ನಿಶ್ಚಯವಾಗಿಯೂ ಅಲ್ಲಾಹ್‌ ಮಹಾ ಶಕ್ತಿಶಾಲಿಯಾಗಿದ್ದಾನೆ. 
ಹನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದ ಮತ್ತು ಅಲ್ಲಾಹನ ಆದೇಶಗಳನ್ನು 
ದ ಮಂದಿಯನ್ನು ಅಲ್ಲಾಹನು ಪ್ರವಾದಿ ಹೂದ್‌(ಅ)ರ ಜತೆಯಲ್ಲಿ ಯಾತನೆಯ 
ಮಾರುತದಿಂದ ರಕ್ಷಿಸಿದನು. 


2. ಹರ್ರುತ್‌ ಸಾಲಿಹ್‌ (ಅಲೈಹಿಸ್ಸಲಾಮ್‌) 


ನದ್‌ ಜನಾಂಗ 

ಆದ್‌ ಜನಾಂಗದ, ಬಳಿಕ ಸಮೂದ್‌ ಜನಾಂಗ ಆಸ್ತಿತ್ವಕ್ಕೆ ಬಂತು. ಈ ಜನಾಂಗವು 
ನಾ ಮತ್ತು ಹಿಜಾರು್‌ನ ನಡುವಿನ 'ಹಿಜ್ರ್‌' ಎಂಬಲ್ಲಿ ನೆಲೆಸಿತ್ತು. ಆದ್ದರಿಂದ ಆ 
ನ್ನು 'ಅಸ್ಲಾಬುಲ್‌ ಹಿಜ್ಸ್‌'(ಹಿಜ್ರ್‌ನವರು) ಎಂದೂ ಹೇಳಲಾಗುತ್ತದೆ. ಅವರು ಅತ್ಯಂತ 
ಸದ ಜೀವನ ಸಾಗಿಸಿದರು. ಆದ್‌ ಜನಾಂಗದ ಬಳಿಕ ಅಲ್ಲಾಹನು ಸಮೂದ್‌ 
ಗದವರಿಗೆ ಪ್ರಭುತ್ವವನ್ನು ದೆಯಪಾಲಿಸಿದನು. ಅವರು ಕಲ್ಲು ಬಂಡೆಗಳನ್ನು ಕೊರೆದು 
೫ ಕಟ್ಟಿಡಗಳನ್ನು ನಿರ್ಮಿಸುತ್ತಿದ್ದರು. ಬಯಲುಗಳೆಲ್ಲಿಯೂ ದೊಡ್ಡ ದೊಡ್ಡ ವೈಭವೋತೇತ 
»ನೆಗಳನ್ನು ಕಟ್ಟುತ್ತಿದ್ದರು. ಖರ್ಜೂರ ಮತ್ತು ದ್ರಾಕ್ಸೆಯ ತೋಟಗಳು, ಹೊಲಗದ್ದೆಗಳು, 
| ಕಾರಂಜಿಗಳು ಒಟ್ಟಿನಲ್ಲಿ ಲೋಕದ ಎಲ್ಲ ಅನುಗ್ರಹಗಳನ್ನೂ ಅಲ್ಲಾಹನು ಅವರಿಗೆ 


ಸಚ್ಚಾ ದೀನ್‌ 
ನೀಡಿದನು. ಆದರೆ ಅವರು ಲೌಕಿಕ ಅನುಗ್ರಹಗಳನ್ನು ಗಳಿಸಿದಾಗ ಅಹಂಕಾರ . 


ಅಲ್ಲಾಹನನ್ನು ಮರೆತರು. ವಿಗ್ರಹಗಳನ್ನು ಪೂಜಿಸತೊಡಗಿದರು. ಇನ್ನು ಇಲ್ಲೇ ಶಾಶ್ನ 
ಜೀವಿಸಲಿಕ್ಕಿರುವುದು. ಅಲ್ಲಾಹನಿಗೆ ಮುಖ ತೋರಿಸುವ ಅಗತ್ಯ ಬೀಳಲಾರದು ಎಃ 
ಭಾವಿಸಿದರು. ಸಂಪತ್ತಿನ ನಶೆಯು ಅವರನ್ನು ಕುರುಡರನ್ನಾಗಿ ಮಾಡಿತ್ತು. ಹಲವು ! 
ಕೆಡುಕುಗಳು ಅವರಲ್ಲಿ ಬೆಳೆಯ ತೊಡಗಿದುವು. 


ಪ್ರವಾದಿ ಸಾಲಿಹ್‌ (ಅ) 

ಅಲ್ಲಾಹನು ಸಮೂದ್‌ ಜನಾಂಗದವರ ಮಾರ್ಗದರ್ಶನಕ್ಕಾಗಿ ಅವ 
ಹ.ಸಾಲಿಹ್‌(ಅ)ರನ್ನು ಆರಿಸಿದನು. ಅವರ ಮೇಲೆ ವಹೀ(ದೇವವಾಣಿ) ಇಳಿಸಿದನು 
ತಮ್ಮ ಜನಾಂಗಕ್ಕೆ ಉಪದೇಶ ನೀಡಲು, ಅಲ್ಲಾಹನ ಉಪಕಾರಗಳನ್ನು ನೆನ 
ಪಾಪಗಳಿಂದ ಹಾಗೂ ದುಷ್ಟತ್ಸಗಳಿಂದ ತಡೆಯಲು ಆದೇಶಿಸಿದನು. ಪ್ರವಾದಿ ಸಾಲಿಹ 
ನಿಜಕ್ಕೂ ಸಾಲಿಹ್‌(ಸಜ್ಜನುರೇ ಆಗಿದ್ದರು. ಅವರ ಮನದಲ್ಲಿ ತಮ್ಮ ಜನಾಂಗದವ 
ಬಹಳ ಕಳಕಳಿಯಿತ್ತು. ತರತರವಾಗಿ ಜನರಿಗೆ ಹಿತವಚನ ನೀಡಿದರು. ಯಾವುದೇ ರೀತಿಯಲ 
ಅಲ್ಲಾಹನ ಸಂದೇಶವು ಅವರ ಮನ ತಟ್ಟುವಂತೆ ಪ್ರಯತ್ನಪಟ್ಟರು. 


ಪ್ರವಾದಿ ಸಾಲಿಹ್‌ರ ಬೋಧನೆಗಳು 

"ಸಹೋದರರೇ! ಈ ನಿರ್ಜೀವಿಗಳಾದ ಮೂರ್ತಿಗಳನ್ನು ಪೂಜಿಸುವುದನ್ನು ತೊ 
ಅವುಗಳಿಂದೇನು ದೊರೆಯುತ್ತದೆ? ಅವು ಲಾಭ-ನಷ್ಟಗಳಾವುದನ್ನೂ ನೀಡಲಾರವು. 
ಅಲ್ಲಾಹನ ಆರಾಧನೆಯನ್ನು ಮಾಡಿರಿ. ಅಲ್ಲಾಹನ ಹೊರತು ಬೇರೆ ಯಾರೂ ಆರ 
ಅರ್ಹರಲ್ಲ. ಅಲ್ಲಾಹನಿಗೆ ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ಈ ನೀರಿನ ಒರ 
ತೋಟ-ಹೊಲ ಗದ್ದೆಗಳು, ಖರ್ಜೂರಗಳು ಶಾಶ್ವತವಾಗಿರುವುದೇ? ಈ ವೈಭವ 
ಅರಮನೆಗಳಲ್ಲಿ ನೀವು ಶಾಶ್ವತವಾಗಿ ಇರಬಲ್ಲಿರೇ? ನೋಡಿ, ದೇವಾಜ್ಛೋಲ್ಲಂಘ 
ಅನುಸರಿಸಬೇಡಿರಿ ಮತ್ತು ಭೂಮಿಯಲ್ಲಿ ಕ್ಷೋಬೆಯನ್ನುಂಟು ಮಾಡದಿರಿ. ಈ ಭಃ 
ಮೇಲೆ ನಿಮ್ಮನ್ನು ನೆಲೆಗೊಳಿಸಿದ ಅಲ್ಲಾಹನೆಡೆಗೆ ಪಶ್ಚಾತ್ತಾಪಪಟ್ಟು ಮರಳಿರಿ ಮತ್ತು 
ಕುಕೃತ್ಯಗಳನ್ನು ತೊರೆಯಿರಿ." ಎಂದು ಸಾಲಿಹ್‌(ಅ) ಉಪದೇಶಿಸಿದರು. 


ಸಮೂದ್‌ ಜನಾಂಗದ ಉತ್ತರ 

ಜನರೆಂದರು, "ಓ ಸಾಲಿಹ್‌! ನಾವು ನಿಮ್ಮಿಂದ ಬಹಳ ನಿರೀಕ್ಷೆಯನ್ನಿಟ್ಟಿದ್ದೆವು. 
ನೀವೆಂತಹ ಮಾತನ್ನು ಆಡುತ್ತಿರುವಿರಿ? ನಿಮ್ಮ ಪೂರ್ವಿಕರು ಪೂಜಿಸುತ್ತಾ ಬಂದಿರು 
ಮೂರ್ತಿಗಳ ಪೂಜೆಯನ್ನು ನಾವು ತೊರೆಯಬೇಕೇ? ನಮಗಂತೂ ನಿಮ್ಮ 'ಏಕ ಅಲ್ಲಾತ 
ಮಾತು ಅರ್ಥವಾಗುತ್ತಿಲ್ಲ. ಅದಲ್ಲದೆ, ಅಲ್ಲಾಹನಿಗೆ ಪ್ರವಾದಿಯನ್ನು ನೇಮಿಸುವ ಅಗತ್ಯ 
ಏನಿತ್ತು? ಇದೆಲ್ಲವನ್ನೂ ನೀವು ನಿಮ್ಮ ಕಡೆಯಿಂದಲೇ ಹೇಳುತ್ತಿರುವಿರಿ. ಇರಲಿ... 
ನಿಜವಾಗಿಯೂ ಪ್ರವಾದಿಯೆಂದಾಗಿದ್ದರೆ ಯಾವುದಾದರೂ ನಿದರ್ಶನವನ್ನು ತೋರಿಸಿ! 


ಸಚ್ಚಾ ದೀನ್‌ 
ಹನ ಒಂಟೆ 
ಪ್ರವಾದಿ ಸಾಲಿಹ್‌(ಅ) ಹೇಳಿದರು: "ನೋಡಿ, ಈ ಒಂಟೆಯು ಅಲ್ಲಾಹನ 
ನವಾಗಿದೆ. ನೀರನ್ನು ಪಡೆಯುವ ಸರದಿ ಒಂದು ದಿನ ಒಂಟೆಯದಾಗಿದ್ದರೆ, ಇನ್ನೊಂದು 
ಮ್ಮದಾಗಿದೆ. ಇದರಲ್ಲಿ ಯಾವುದೇ ವ್ಯತ್ಕಾಸವುಂಟಾಗಬಾರದು. ಒಂದು ವೇಳೆ ನೀವು 
೦ಟೆಗೆ ತೊಂದರೆ ನೀಡಿದರೆ ನೀವೇ ಸ್ವತಃ ನಾಶವಾಗುವಿರಿ." 


ತ್ತು ಮಂದಿ ತುಂಟರು 

ನಗರದಲ್ಲಿ ಒಂಭತ್ತು ಮಂದಿ ಪುಂಡರ ಒಂದು ಕೂಟವಿತ್ತು. ಅವರು ನಗರದಲ್ಲಿ 
ಹರಡುತ್ತಿದ್ದರು ಮತ್ತು ಜನರನ್ನು ತಪ್ಪು ಬಾರಿಗೆಳೆಯುತ್ತಿದ್ದರು. ಈ ಜನರು ಒಂದು 
ಢೈಂತರ ರಚಿಸಿದರು. 'ಇಂದು ರಾತ್ರಿ ತೆಪ್ಪಗೆ ಸಾಲಿಹ್‌ ಮತ್ತು ಅವರ ಮನೆಯವರನ್ನು 
» ಬಿಡುವುದು ಮತ್ತು ನಾವಿಲ್ಲಿ ಇರಲೇ ಇಲ್ಲವೆಂದು ಜನರಲ್ಲಿ ಹೇಳುವುದು' ಎಂದವುರು 
ಕೊಂಡರು. ಅವರಲ್ಲೊಬ್ಬ ಕದ್ದಾರ್‌ ಬಿನ್‌ ಸಾಲಿಫ್‌ ಎಂಬ ನೀಚ ವ್ಯಕ್ತಿಯಿದ್ದ. 
೦ಟೆಯ ಕಾಲುಗಳನ್ನು ಕತ್ತರಿಸಿದನು. ಇತರರು ಅವನಿಗೆ ಸಹಾಯ ಮಾಡಿದರು ಮತ್ತು 
ಸತ್ತು ಹೋಯಿತು. ಈ ಉದ್ದಟರು ಪ್ರವಾದಿ ಸಾಲಿಹ್‌(ಲ)ರ ಬಳಿಗೆ ಬಂದು, "ನಿಮ್ಮ 
ಇತನೆ ಎಲ್ಲಿ ಹೇಳಿ. ನೋಡಿ ಒಂಟೆ ಸತ್ತು ಬಿದ್ದಿದೆ" ಎಂದರು. ಹ.ಸಾಲಿಹ್‌(ಲ್ಪರಿಗೆ 
ದುಃಖವಾಯಿತು. 


ನಕ ವಿಸ್ಫೋಟ 
ಸಾಲಿಹ್‌(ಅ) ಹೇಳಿದರು: “ಓ ಭಾಗ್ಯಹೀನರೇ! ಯಾತನೆ ಎರಗಿದೆ. ಮೂರು ದಿನಗಳು 
೨ ಮತ್ತು ಸಾಧ್ಯವಿದ್ದಷ್ಟು ವಿನೋದಗಳನ್ನು ಸವಿಯಿರಿ." ಮೂರು ದಿನಗಳ ಬಳಿಕ 
ನಕ ವಿಸ್ಫೋಟವುಂಟಾಯಿತು. ಅದನ್ನು ಕೇಳಿದವ ಇದ್ದಲ್ಲಿಂದಲೇ ಕುಸಿದು ಬಿದ್ದ. ಅವರ 
رہ‎ ಅಹಂಕಾರ ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ಸತ್ಯವಿಶ್ವಾಸ ಸ್ವೀಕರಿಸಿ ಪ್ರವಾದಿ 
ಸ್‌(ಅ)ರನ್ನು ಅನುಸರಿಸಿದವರು ಮಾತ್ರವೇ ಈ ಯಾತನೆಯಿಂದ ಪಾರಾದರು. 
'ವರೆಲ್ಲರೂ ನಾಶವಾಗಿ ಹೋದರು. 

3. ಹರ್ರುತ್‌ ಯೂನುಸ್‌ (ಅಲೈಹಿಸ್ಸಲಾಮ್‌) 
ಕಾದವರು 
ನೈನವಾ ಎಂಬುದು ಇರಾಕ್‌ನ ಪ್ರಖ್ಯಾತ ನಗರವಾಗಿತ್ತು. ಅಲ್ಲಿನ ಜನಸಂಖ್ಯೆ ಒಂದು 
ದ್ಯ ಅಧಿಕವಿತ್ತು. ನೈನವಾದವರು ಏಕದೇವನನ್ನು ಬಿಟ್ಟು ಹಲವು ಆರಾಧ್ಯರುಗಳನ್ನುಂಟು 
ದ್ದರು ಮತ್ತು ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡತೊಡಗಿದರು. ಅಲ್ಲಾಹನು ಅವರ 
೯ದರ್ಶನಕ್ಕಾಗಿ ಹ.ಯೂನುಸ್‌(ಲ)ರನ್ನು ತನ್ನ ಪ್ರವಾದಿಯನ್ನಾಗಿ ಮಾಡಿದನು. ಪ್ರವಾದಿ 
ಕುಸ್‌(ಅ)ರು ಹಲವು ಕಾಲದವರೆಗೆ ಆ ಜನರ ಮಾರ್ಗದರ್ಶನಕ್ಕಾಗಿ ಪ್ರಯತ್ನ ಪಟ್ಟರು 


ದೀನ್‌‏ مال 
چھہ  ಮತ್ತು ಏಕದೇವಾರಾಧನೆ ಮಾಡಲು ಉಪದೇಶಿಸಿದರು. ಆದರೆ ಆ ಜನರು ಅವರ‏ 
ಮಾತಿಗೂ ಬೆಲೆಗೊಡಲಿಲ್ಲ. ಮಾತ್ರವಲ್ಲ, ಹಿಂದಿನ ಜನಾಂಗಗಳಂತೆಯೇ ಅವರು ×‏ 
مد ಪ್ರವಾದಿ ಮತ್ತು ಅವರ ಸಂದೇಶದ ಅಪಹಾಸ್ಯ ಮಾಡತೊಡಗಿದರು. ಪ್ರವಾದಿ‏ 
ಬಹಳ ಖೇದವಾಯಿತು. ಅವರು ಅಲ್ಲಾಹನಲ್ಲಿ ಈ ಜನರಿಗೆ ಶಾಪ ಹಾಕಿ ನೈನವಾ‏ 
ಹೊರಟು ಹೋದರು.‏ 


ಓಡಿ ಹೋದ ಗುಲಾಮ! 

ಟೈಗ್ರಿಸ್‌ ನದಿಯ ಕಿನಾರೆಗೆ ತಲುಪಿದಾಗ, ಅಲ್ಲಿ ಒಂದು ನಾವೆಯು ಪ್ರಯಾಣಿಃ 
ಹೊತ್ತುಕೊಂಡು ಹೋಗಲು ಸಿದ್ಧವಾಗಿತ್ತು. ಯೂನುಸ್‌(ಅ)ರೂ ಅದರಲ್ಲಿ ಹತ್ತಿ 8 
ಕೊಂಡರು. ನಾವೆಯು ನದಿಯ ಮಧ್ಯ ಭಾಗಕ್ಕೆ ತಲುಪಿದಾಗ ಓಲಾಡ ತೊಡಗಿತು. 
ನಾವೆಯಲ್ಲಿ ಯಾರೋ ತನ್ನ ಯಜಮಾನನಿಂದ ತಪ್ಪಿಸಿಕೊಂಡು ಓಡಿದ دہ‎ 
ಎಂದು ನಾವೆಯಲ್ಲಿದ್ದವರು ಹೇಳ ತೊಡಗಿದರು. ಹ.ಯೂನುಸ್‌(ಅ)ರು, ಆ ಗುಲಾಮ : 
ಅಲ್ಲಾಹನ ವಹೀ ಬರುವುದಕ್ಕೆ ಮೊದಲೇ ನೈನವಾದಿಂದ ಓಡಿ ಬಂದಿದ್ದೇನೆ .ಇದೇ 
ನನ್ನ ಪರೀಕ್ಷೆಗಾಗಿಯೇ ಸಂಭವಿಸುತ್ತಿದೆಯೆಂದು ಭಾವಿಸಿದರು ಮತ್ತು ಹೀಗೆಂದರು: ہد‎ 
ಓಡಿ ಹೋದ ಗುಲಾಮ ನಾನೇ!” ಆದರೆ ಅವರಾರೂ ನಂಬಲಿಲ್ಲ. ಹಾಗಾಗಿ ಚೀಟಿಯೆತ್ತಿ 
ಅದರಲ್ಲಿಯೂ ಪ್ರವಾದಿ ಯೂನುಸ್‌(ಲ)ರ ಹೆಸರು ಬಂತು. ಕೊನೆಗೆ ಬೇರೆ ಉಪಾಯಫ 
ಯೂನುಸ್‌(ಅ)ರನ್ನು ನದಿಗೆಸೆಯಲಾಯಿತು. 


ಮೂನಿನ ಹೊಟ್ಟೆಯಲ್ಲಿ 

ಆ ಕೂಡಲೇ, ಅಲ್ಲಾಹನ ಆದೇಶದಂತೆ ಒಂದು ದೊಡ್ಡ ಮೂನು ಪ್ರ 
ಯೂನುಸ್‌ರನ್ನು ನುಂಗಿ ಬಿಟ್ಟಿತು. ಪ್ರವಾದಿ ಯೂನುಸ್‌(ಅ)ರು ಬಹಳ ಪಶ್ಚಾತ್ತಾಪ ಪಃ 
ಅಲ್ಲಾಹನಲ್ಲಿ ತನ್ನ ತಪ್ಪಿಗೆ ಕ್ಷಮೆ ಯಾಚಿಸಿದರು. ಒಂದು ವೇಳೆ ಅವರು ಅಲ್ಲಾಕ 
ಪಶ್ಚಾತ್ತಾಪ ಪಟ್ಟು ಮರಳದಿರುತ್ತಿದ್ದರೆ, ಮೂನಿನ ಹೊಟ್ಟೆಯಲ್ಲಿ ಹಾಗೆಯೇ ಶಾಶ್ವತವಾ 
ಬಿಡುತ್ತಿದ್ದರು. ಆದರೆ ಅವರು ಪ್ರವಾದಿಯಾಗಿದ್ದರು, ಕೂಡಲೇ ಅವರ ಕಣ್ಣು ತೆರೆಯ 
ತಮ್ಮ ತಪ್ಪಿಗೆ ಲಜ್ಜಿತರಾದರು ಮತ್ತು ಅಲ್ಲಾಹನಲ್ಲಿ ಹೀಗೆ ಪ್ರಾರ್ಥಿಸಿದರು. 

"ಲಾ ಇಲಾಹ ಇಲ್ಲಾ ಅಂತ ಸುಬ್‌ಹಾನಕ ಇನ್ನೀ ಕುಂತು ಮಿನರ್ಸ್ಲಾಲಿಮೂ 

(ಅರ್ಥಾತ್‌: ಓ ಅಲ್ಲಾಹ್‌, ನಿನ್ನ ಹೊರತು ಅನ್ಮ ಆರಾಧ್ಯರಿಲ್ಲ. ನೀನು ೩ 
ಪಾವನನು. ನಿಶ್ಚಯವಾಗಿಯೂ ನಾನು ನನ್ನ ಮೇಲೆಯೇ ಅಕ್ರಮವೆಸಗಿದ್ದೇನೆ.) 
ಬಳ್ಳಿಯ ಗಿಡದ ಉಷಮೆ 

ಕೊನೆಗೆ ಅಲ್ಲಾಹನು ಅವರ ಪ್ರಾರ್ಥನೆಯನ್ನಾಲಿಸಿದನು. ಮೊನು ನದಿ ತೀರವೊಂದ 
ಅವರನ್ನು ತನ್ನ ಹೊಟ್ಟೆಯಿಂದ ಹೊರ ಹಾಕಿತು. ಯೂನುಸ್‌(ಅ) ಮೊನಿನ ಹೊಟ್ಟೆಯಲ್ಲಿದ 
ಕಾರಣ ಬಹಳ ನಿತ್ರಾಣರಾಗಿ ಬಿಟ್ಟಿದ್ದರು. ಅಲ್ಲಾಹನು ತನ್ನ ಕೃಪೆಯಿಂದ ಬಃ 


ಸಚ್ಚಾ ದೀನ್‌ 
ಂದನ್ನು ಬೆಳೆಸಿದನು. ಅದರ ನೆರಳಿನಲ್ಲಿ ಹ.ಯೂನುಸ್‌(ಲ)ರು ವಿಶ್ರಾಂತಿ ಪಡೆದರು. 
د‎ ಬುಡವು ಒಣಗ ತೊಡಗಿದಾಗ ಅವರಿಗೆ ಬಹಳ ದುಃಖವಾಯಿತು. ಆಗ ಅಲ್ಲಾಹನು 
ನು “ನಿಮಗೆ ಒಂದು ಬಳ್ಳಿ ಒಣಗಿದಾಗ ಇಷ್ಟು ದುಃಖವಾಗುತ್ತದೆ. ಹಾಗಾದರೆ, 


ದ ಲಕ್ಷಾಂತರ ಮಂದಿ ನಾಶವಾಗುವುದನ್ನು ಕಂಡರೆ ನಮಗೆಷ್ಟು ದುಃಖವಾಗಬೇಡ!" 


ನಾದವರ ಸತ್ಯ ಸ್ವೀಕಾರ 
ನೈನವಾದವರಿಗೆ ಹ.ಯೂನುಸ್‌(ಅ) ಹೊರಟು ಹೋದುದರ ಬಗ್ಗೆ ಬಹಳ 
'ವಾಯಿತು. ಅಲ್ಲದೆ ಯೂನುಸ್‌(ಅ) ಶಾಪ ಹಾಕಿದ್ದರಿಂದ ಅವರು ಅದರ ಕೆಲವು 
ಳನ್ನೂ ಕಂಡರು. ಆದ್ದರಿಂದ ಅವರೆಲ್ಲ ಭಯಪಟ್ಟರು, ಪಶ್ಚಾತ್ತಾಪ ಪಟ್ಟರು. 
(ಳನ್ನು ತೊರೆದರು ಮತ್ತು ಪ್ರವಾದಿ ಯೂನುಸ್‌(ಅ)ರನ್ನು ಹುಡುಕಾಡ ತೊಡಗಿದರು. 
1 ಯೂನುಸ್‌(ಅ) ತಮ್ಮ ನಾಡಿಗೆ ಮರಳಿದರು. ಅವರ ಜನಾಂಗದವರು ಬಹಳ 
ಷಪಟ್ಟರು ಮತ್ತು ಎಲ್ಲರೂ ಮುಸ್ಲಿಮರಾದರು. ಅಲ್ಲಾಹ್‌ ಮತ್ತವನ ಪ್ರವಾದಿಯನ್ನು 
'ರಸಕೊಡಗಿದರು ಮತ್ತು ಇಹಪರಗಳೆರಡರ ಯಶಸ್ಸನ್ನು ಗಳಿಸಿದರು. ಪ್ರವಾದಿ 
ಕುಸ್‌(ಅ) ಮಹಾನರಾಗಿದ್ದರು. ಪ್ರವಾದಿ ಮುಹಮ್ಮದ್‌ (ಸುರು ಅವರನ್ನು ಬಹಳವಾಗಿ 
ಸಿದ್ದಾರೆ. ಯೂನುಸ್‌(ಅ)ರ ಮೇಲೂ ಮತ್ತು ಮುಹಮ್ಮದ್‌(ಸ)ರ ಮೇಲೂ ಅಲ್ಲಾಹನ 
ಮತ್ತು ಶಾಂತಿಯಿರಲಿ. 


ಕೆಲವು ಸಣ್ಣ ಅಧ್ಯಾಯಃ 


ನಮಾರುಖ್‌ನಲ್ಲಿ ನಾವು ಫಾತಿಹ ಅಧ್ಯಾಯದ ಬಳಿಕ ಯಾವುದಾದರೂ 
ಅಧ್ಯಾಯ(ಸೂರಾ)ವನ್ನು ಪಠಿಸುತ್ತೇವೆ. ಇಲ್ಲಿ ನಾವು ಮೂರು ಅತ್ಯಂತ ಸಣ್ಣದಾದ ಆಃ 
ಗಳನ್ನು ಅವುಗಳೆ ಅರ್ಥ ಸಹಿತ ನೀಡುತ್ತಿದ್ದೇವೆ. ಈ ಅಧ್ಯಾಯಗಳನ್ನೂ ಕಂಠಪಾಠ ج‎ 
ಮತ್ತು ಅವುಗಳ ಅರ್ಥವನ್ನೂ ಅರಿತು ಕೊಳ್ಳಿರಿ. ನೀವು ಪವಿತ್ರ ಕುರ್‌ಆನಿನ ಅಧ್ಯಾಯ 
ಪಠಿಸುವಾಗ ಅವುಗಳ ಅರ್ಥವನ್ನೂ ಗ್ರಹಿಸುವುದರಿಂದ ನಿಮಗೆ ನಮಾರ್‌ನಲ್ಲಿ ಹೆಚ್ಚು 
ಹುಟ್ಟಬಹುದು. 
ಅಲ್‌ ಇಖ್‌ಲಾನ್‌ 
EPO EET 
ELIS Ns 
ಕುಲ್‌-ಹೇಳಿರಿ, ಹುವ-ಅವನು, ಅಲ್ಲಾಹ್‌-ಅಲ್ಲಾಹನು, ಅಹದ್‌-ಏಕನು, ಅಣ 
ಬೇರಾರೂ ಇಲ್ಲ, ಅಸ್ಸಮದ್‌ಎನಿರಪೇಕ್ಷನು, ಅವನು ಯಾರನ್ನೂ ಆಶಪ್ರಯಿಸೀ 
ಎಲ್ಲರೂ ಅವನ ಆಶ್ರಿತರು, ಲಮ್‌ಯಲಿದ್‌-ಹುಟ್ಟಿಸಿಲ್ಲ, ಜನ್ಮನೀಡಲಿಲ್ಲ, 
ವ-ಮತ್ತು ಲಮ್‌ ಯೂಲಬದ್‌-ಹುಟ್ಟಿಲ್ಲ, 
ಜನಿಸಲ್ಪಟ್ಟಿಲ್ಲ, ವಲಮ್‌ ಯಕುನ್‌-ಮತ್ತು ಇಲ್ಲ, ಲಹೂ-ಅವನಿಗೆ, ಅವಃ 
ಕುಪುವನ್‌=-ಸಮಾನರು, ಅಹದ್‌ಎಏಕ್ಕೈಕನು. 
ಅರ್ಥಾತ್‌: ಹೇಳಿರಿ- ಅವನು ಅಲ್ಲಾಹನು الات‎ ಅವನು ಸಕಲರೀ 
ನಿರಪೇಕ್ಟನು ಮತ್ತು ಸರ್ವರೂ ಅವನ ಅವಲಂಬಿತರು. ಅವನಿಗೆ ಯಾವ ಸಂತಾನವೂ 
ಅವನು ಯಾರ ಸಂತಾನವೂ ಅಲ್ಲ ಮತ್ತು ಆತನಿಗೆ ಯಾರೂ ಸರಿ ಸಮಾನರಿಲ್ಲ 


ہج 


ಅಲ್‌ تعت‎ 
وکا الضلأتِ‎ ES A NOES 


3 


ولا وا ESSIEN‏ £ 


FA 


ಸಚ್ಚಾ ದೀನ್‌ 
ےد‎ ಅಸ್ಟ್ರ್‌-ಕಾಲ(ದ ಆಣೆ), ಇನ್ನ-ನಿಶ್ಚಯವಾಗಿಯೂ, ಅಲ್‌ ಇನ್ನಾನ-ಮಾನವನು, 
28, ರಲ್ಲಿ, ಖುಸ್ಟ್‌ಎನಷ್ಟ, ಇಲ್ಲಾವಹೊರತು, ಆದರೆ, ಅಲ್ಲದೀನ-ಅವರು, ಆ 
,  ಅಮನೂ-ಸತ್ಮವಿಶ್ವಾಸ ಸ್ವೀಕರಿಸಿದವರು, ಅಮಿಲೂ-ಎಸಗಿದವರು, 
ಹಾತ್‌-ಸತ್ಕರ್ಮಗಳು, ತವಾಸವ್‌-ಪರಸ್ಪರ ಉಪದೇಶಿಸು ಅಲ್‌ ಹಕ್ಸ್‌-ಸತ್ಯ, 
ಸಹನೆ, (ಕಷ್ಟಗಳನ್ನು ಸಹಿಸುವುದು). 
೨ರ್ಥಾತ್‌: ಕಾಲದಾಣೆ. ನಿಜವಾಗಿ ಮಾನವನು ಮಹಾ ನಷ್ಟದಲ್ಲಿದ್ದಾನೆ. ಸತ್ಯವಿಶ್ವಾಸ 
ದ, ಸತ್ಕರ್ಮ ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯನ್ನು 
ಚಿಸುತ್ತಿದ್ದವರ ಹೊರತು. و‎ 


ಅಲ್‌ ಕೌಸರ್‌ 


KIL LE 0 SM HSS Ls ٦ i 
ಇನ್ನಾವನಿಶ್ಚಯವಾಗಿಯೂ ನಾವು, ಅಆ್‌ತೈನಾ-ದಯಪಾಲಿಸಿದೆವು, ಕ-ನಿಮಗೆ, ಅಲ್‌ 
ಎಅತ್ಯಧಿಕ ಒಳಿತುಗಳು, ಸ್ವರ್ಗದ ಹಿನ್ನೀರಿನ ಚಿಲುಮೆ, ಫಸಲ್ಲಿ-(ಆದ್ದರಿಂದ) 
ಯ್‌ ನಿರ್ವಹಿಸಿರಿ, ಲಿರಬ್ಬಿಕ-ನಿಮ್ಮ ಪ್ರಭುವಿಗಾಗಿ, ವನ್‌ಹರ್‌-ಮತ್ತು ಬಲಿದಾನ 
ಶಾನಿಅಕ-ನಿಮ್ಮ ಶತ್ರು, ನಿಮಗೆ ಕೇಡು ಬಗೆಯುವವ, ಅಲ್‌ ಅಬ್‌ತರ್‌-ನಾಶವಾ 
, ಸೋತು ಹೋದವನು. 
೨ರ್ಥಾತ್‌: (ಸಂದೇಶವಾಹಕರೇ) ನಾವು ನಿಮಗೆ ಕೌಸರ್‌ ದಯಪಾಲಿಸಿರುತ್ತೇವೆ. 
ಮ್ಮ ಪ್ರಭುವಿಗಾಗಿಯೇ ನಮಾರಖ್‌ ನಿರ್ವಹಿಸಿರಿ ಮತ್ತು ಬಲಿದಾನ ನೀಡಿರಿ. 
ವಾಗಿಯೂ ನಿಮ್ಮ 'ಶತ್ರುವೇ ಮೂಲ ಕಡಿಯಲ್ಪಟ್ಟವನಾಗಿದ್ದಾನೆ. 


ಸಣ್ಣ ದುಆಗಳು. 
Waid 


. ಅಲ್‌ಹಮ್ಮುಲಿಲ್ಲಾಹ್‌- ಸರ್ವಸ್ತುತಿಯೂ ಅಲ್ಲಾಹನಿಗೇ ಮೊಸಲು (ಯಾವುದಾದರೂ 
ಹ ದೊರೆತಾಗ ಅಥವಾ ಯಾವುದಾದರೂ ಶುಭವಾರ್ತೆ ಕೇಳಿದಾಗ) 


ys‏ - & اللهِ 
ಸುಬ್ಲಾನಲ್ಲಾಹ್‌ಎಅಲ್ಲಾಹ್‌ ಪರಮ ಪಾವನನು. (ಶುಭವಾರ್ತೆ ಕೇಳಿದಾಗ,‏ .2 
೫೯ಗೊಂಡಾಗ, ನಮಾರು್‌ನಲ್ಲಿ ಇಮಾಮ್‌ ತಪ್ಪೆಸಗಿದಾಗ)‏ 


Ku ಕ 


ಸಚ್ಚಾ ದೀನ್‌ 

3. ಅಸ್ಸಲಾಮು ಆಲೈಕುಮ್‌- ನಿಮ್ಮ ಮೇಲೆ ಅಲ್ಲಾಹನ ಶಾಂತಿ(ರಕ್ಷಣೆ) « 
(ಪರಸ್ಪರ ಸಂಧಿಸಿದಾಗ ಹೇಳುವುದು. ಇದು ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸುತ್ತದೆ 
ಇದು ಮುಸ್ಲಿಮರ ಗುರುತಾಗಿದೆ) 


۔۔ سے۔ مرو 
جزا اک اللَهُ 
ಜರಾಕಲ್ಲಾಹ್‌- ಅಲ್ಲಾಹ್‌ ನಿನಗ(ಇದರ) ಉತ್ತಮ ಪ್ರತಿಫಲ ನಿ‏ .4 


(ಯಾರಾದರೂ ಉಪಕಾರ ಮಾಡಿದರೆ, ಏನಾದರೂ ಕೆಲಸ ಮಾಡಿಕೊಟ್ಟರೆ, ನೀರು ಕುರ 
ಅಥವಾ ಇನ್ನಿತರ ಒಳಿತನ್ನು ಮಾಡಿದರೆ) 


3 


oui 3 
5. ಫೀ ಅಮಾನಿಲ್ಲಾಹ್‌- ಅಲ್ಲಾಹನ ರಕ್ಷಣೆಯಲ್ಲಿರಿ. (ಯಾರನ್ನಾ 
ಬೀಳ್ಕೊಡುತ್ತಿರುವಾಗ) 

4 ای 
انا 413 8315 

- 6. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್‌- ನಿಶ್ಚಯವಾಗಿಯೂ 
ಅಲ್ಲಾಹನವರು ಮತ್ತು ಅವನೆಡೆಗೇ ನಮಗೆ ಮರಳೆಲಿಕ್ಕಿದೆ. 

(ಯಾರದಾದರೂ ಮರಣದ ಸುದ್ದಿ ತಿಳಿದಾಗ, ಇನ್ನಾವುದೇ ದುಃಖವಾರ್ತೆ ಕೇಳಿ 

ಯಾರಿಗಾದರೂ ನಷ್ಟವಾದಾಗ ಹೇಳುವುದು. ಮುಸ್ಲಿಮರೆಲ್ಲರ ದೃಷ್ಟಿಕೋನ ಇ 

ಆಗಿರಬೇಕು) 


so! 
7. ಇನ್‌ಶಾ ಅಲ್ಲಾಹ್‌- ಅಲ್ಲಾಹನಿಚ್ಛಿಸಿದರೆ. (ಯಾವುದಾದರೂ ಕೆಲಸವನ್ನು ನಿ 
ಸುವಾಗ ಅಥವಾ ವಾಗ್ದಾನ ಮಾಡುವಾಗ) 


ا ور ا ر ہیں 
لا ول ولا قَوٰة الا باللهِ 
ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹ್‌- ಅಲ್ಲಾಹನ ಹೊರತು ಬೇರಾ‏ .8 
ಶಕ್ತಿ, ಸಾಮರ್ಥ್ಯಗಳಿಲ್ಲ. (ಏನಾದರೂ ದುಷ್ಟ ಕಾರ್ಯ ಸಂಭವಿಸಿ ಬಿಟ್ಟರೆ)‏ 


jis الله‎ ds 


9. ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್‌-ಅಲ್ಲಾಹನ ಅನುಗ್ರಹ ಮತ್ತು ರಕ್ಸಣೆ : 


ದಾ 


جو نیت 
(ಪ್ರವಾದಿ ಮುಹಮ್ಮದ್‌ರ(ಸ) ಹೆಸರೆತ್ತಿದಾಗ, ಹೆಸರು ಕೇಳಿದಾಗ ಅಥವಾ ಬರೆಯುವಾಗ‏ 
ಏವುದು)‏ 
pa‏ و 
عَلَيِالسّلام 
ಅಲೈಹಿಸ್ಸಲಾಮ್‌-ಅವರ ಮೇಲೆ ಶಾಂತಿಯಿರಲಿ.‏ .10 
(ಪ್ರವಾದಿಗಳ ಹೆಸರೆತ್ತಿದಾಗ, ಆಲಿಸಿದಾಗ ಅಥವಾ ಬರೆಯುವಾಗ)‏ 


OES 
11. ಮಳದಲ್ಲಾಹ್‌-ಅಲ್ಲಾಹನ ಅಭಯ ಯಾಚಿಸುತ್ತೇನೆ. 
(ಯಾವುದಾದರೂ ತಪ್ಪು ಅಥವಾ ಪಾಪದಿಂದ ದೂರವಿರಲು ಬಯಸಿದಾಗ) 
مَا شَاءَ الله‎ 
12. ಮಾಶಾ ಅಲ್ಲಾಹ್‌- ಎಲ್ಲವೂ ಅಲ್ಲಾಹನ ಇಚ್ಛೆ! 
(ಯಾರದಾದರೂ ಒಳ್ಳೆಯ ಕಾರ್ಯವನ್ನು ಪ್ಲಾಘಸುವಾಗ ಅಥವಾ ಇನ್ನಾ مق‎ 
ಸಯ ಕಾರ್ಯವನ್ನು ಕಂಡಾಗ) 


3° FL کی ا‎ 
13. ರದಿಯಲ್ಲಾಹು ಅನ್‌ಹು*-ಅಲ್ಲಾಹ್‌ ಅವರಿಂದ ಸಂತುಷ್ಪನಾಗಲಿ. (ಸಹಾಬಿಗಳ 
ಸರು ಕೇಳಿದಾಗ ಹೇಳುವಾಗ ಅಥವಾ ಬರೆಯುವಾಗ) 


EN NESS 
14. ರಹ್ಮೆತುಲ್ಲಾಹಿ ಆಲೈಹಿ-ಅಲ್ಲಾಹನ ಅನುಗ್ರಹ ಅವರ ಮೇಲಿರಲಿ. (ಮರಣ 
ೂಂದಿರುವ ಹಿರಿಯ ಧಾರ್ಮಿಕ ವಿದ್ವಾಂಸರ ಹೆಸರನ್ನು ಹೇಳುವಾಗ, ಕೇಳಿದಾಗ ಅಥವಾ 
ಸಿಯುವಾಗ. ಉದಾ: ಅಬ್ದುಲ್‌ ಕಾದಿರ್‌ ಜೀಲಾನಿ ರಹ್ಮತುಲ್ಲಾಹಿ ಅಲೈಹಿ) 


ಮಗ್ರ ದುಆ 

کے وہ ای ST‏ ہہ ںا 

SNE LIAS وَفٰی الاخرَۃِ‎ IM ربنا انا فٔی‎ 
"'ರಬ್ಬನಾ ಆತಿನಾ ಫಿದ್ದುನ್ಯಾ ಹಸನತನ್‌ ವಫಿಲ್‌ ಆಖಿರತಿ ಹಸನತನ್‌ ವಕಿನಾ 

ಡಾಬನ್ಹಾರ್‌."' 


ಅರ್ಥಾತ್‌: ಓ ನಮ್ಮ ಪ್ರಭು! ಇಹಲೋಕದಲ್ಲಿ ನಮಗೆ ಒಳಿತನ್ನು ದಯಪಾಲಿಸು. ಪ 
ೀಕದಲ್ಲಿಯೂ ಒಳಿತನ್ನೇ ದಯಪಾಲಿಸುಮತ್ತು ನೆರಕದ ಯಾತನೆಯಿಂದ ನಮ್ಮನ್ನು ರಕ್ಷಿಸು. 


ಸಚ್ಚಾ ದೀನ್‌ 
ತಸ್ಸೀಹೆ ಘಾತಿಮಾ(ರ) 


¥ 
الله‎ ನಿಲಿ 
ಸುಬ್‌ ಹಾನಲ್ಲಾಹ್‌-ಅಲ್ಲಾಹನು ಪರಮ ಪಾವನನು(33ಸಲ) 
اَلْحَمْد لِلهِ‎ 
ಅಲ್‌ ಹಮ್ಮುಲಿಲ್ಲಾಹ್‌-ಸರ್ವಸ್ತುತಿಯೂ ಅಲ್ಲಾಹನಿಗೆ ಮೊಸಲು(33ಸಲ) 


ili 
ಅಲ್ಲಾಹು ಅಕ್ಸರ್‌-ಅಲ್ಲಾಹನು ಮಹಾನನು(34ಸಲ) 
ಮುತ್ತಿನಂತಹ ಎರಡು ಮಾತುಗಳು 


ಮದವ 
1. ಸುಬ್‌ ಹಾನಲ್ಲಾಹಿ ವಬಿಹಮ್ದಿಹೀ-ಅಲ್ಲಾಹ್‌(ಸಕಲ ಕೊರತೆಗಳಿಂದ) ಪರಿಶುದ್ಧ 
ಮತ್ತು ಸರ್ವ ರೀತಿಯ ಸ್ತುತಿ ಸ್ತೋತ್ರಗಳೂ ಅವನಿಗೇ ಮೂಸಲು. 


ನಲ‏ الله اعظیم 

2. ಸುಬ್‌ಹಾನಲ್ಲಾಹಿಲ್‌ ಆರೀಮ್‌- ಅಲ್ಲಾಹ್‌ ಪರಮಪಾವನನು ಮ 
ಮಹಾನನಾಗಿರುವನು. 

ಪ್ರವಾದಿವರ್ಯರು(ಸ) ಈ ಎರಡು ಅನುಪಮ ವಾಕ್ಕಗಳನ್ನು ಬಹಳೆವಾಗಿ ಪ್ರಶಂಸಿಸಿದ 
"ಈ ಎರಡೂ ಮಾತುಗಳು ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾಗಿವೆ. ಇವು ನಾಲಿಗೆಗೆ ಬಃ 
ಹಗುರವಾಗಿ ಕಂಡರೂ ಪುನರುತ್ನಾನ ದಿನದಂದು ತೂಕದಲ್ಲಿ ತುಂಬಾ ಭಾರವಾಗಿರುವುದ 

ಸಮಯ ಸಿಕ್ಕಿದಾಗಲೆಲ್ಲಾ ಅವುಗಳನ್ನು ಪಠಿಸುತ್ತಲಿರಿ. ವಿಶೇಷವಾಗಿ ರಾತ್ರಿಯ £ 
ನಿದ್ರೆಯಿಂದ ಎಚ್ಚರಗೊಂಡಾಗ ಅಗತ್ಯವಾಗಿ ಅವುಗಳನ್ನು ಪಠಿಸಿರಿ. 
ಪ್ರಶ್ನೆಗಳು 
1. ಯಾರಾದರೂ ಮರಣ ಹೊಂದಿದಾಗ ಏನನ್ನು ಪಠಿಸಬೇಕು? 
2 ರಾತ್ರಿಯ ವೇಳೆ ನಿದ್ರೆಯಿಂದ ಎಚ್ಚರಗೊಂಡಾಗ ಏನನ್ನು ಪಠಿಸಬೇಕು? 
3. ಅದಾನ್‌ನ ಬಳಿಕ ಯಾವ ದುಆ ಪಠಿಸಬೇಕು? 
4. ಇಖ್‌ಲಾಸ್‌ ಅಧ್ಯಾಯದ ಅರ್ಥ ತಿಳಿಸಿರಿ. 
5. ہد‎ ಫಾತಿಮಾ(ರ) ಓದಿ ಹೇಳಿರಿ. 


a ND مع‎ 
ಸ್ತೀಯರಿಗಾದರೆ 'ಅನ್‌ಹಾ' ಮತ್ತು ವಚೆನದಲ್ಲಿ 'ಅನ್‌ಹುಮ್‌' ಎನ್ನಲಾಗುತ್ತದೆ. 
ಿ ನಿ 3 ا ا‎ 


35 


